ಶ್ರೀಮನ್ಮಧ್ವ ಸಿದ್ದಾಂತಗ್ರಂಥಾಲಯ 

ಉಡುಪಿ 


ಯಕ್ಷಗಾನ 


ಬ್ರಹ್ಮಕಪಾಲ 


GOOGc 


ಹಿಂದಿರುವುದರಿಂದ 


ಎರಡನೆಯ ಅಚ್ಚು : ೧೯೫೧ 


ಶ್ರೀಕೃಷ್ಣ ಮುದ್ರಣಾಲಯ ಉಡುಪಿ 


03 


* ಆಣೆ ಲ ' 6 


- 


) 


ನಾಸಲಕ್ಷ್ಮಿ ಹರಿಹರ 

ವಿಸ್ ಕೆ , ಹರಿಹರೇಶ್ವರ, 
8 ನರಿ , 4 , 3ನೇ ಮುಖ್ಯ ರಸ್ತೆ , 
5ನೇ ಅಡ್ಡ ರಸ್ತೆ , ಸರಸ್ವತಿಪುರಂ 

- ಮೈಸೂರು- 570 009 
ಶ್ರೀಮನ್ಮಧ್ವಸಿದ್ಧಾಂತಗ್ರಂಥಾಲಯ 

ಉಡುಪಿ 


ಯಕ್ಷಗಾನ 


ಬ್ರಹ್ಮಕಪಾಲ 


ಕನ್ಯಾನ ವೆಂಕಟರಮಣ ಭಟ್ಟರಿಂದ ರಚಿತವಾದುದು 


ಎರಡನೆಯ ಅಚ್ಚು : ೧೯೫೧ 


ಶ್ರೀಕೃಷ್ಣ ಮುದ್ರಣಾಲಯ ಉಡುಪಿ 


ಆರಾಣೆ 


ಪಾತ್ರಗಳ ವಿವರ 


ಬ್ರಹ್ಮ 


ಶಾರದೆ 


ದೇವದೂತರು. 
ಅಶ್ವಿನಿಯ 
ಮಹೋಗ್ರ ಮುನಿ 
ಕುಮುದೆ 


ದೇವೇಂದ್ರ 
ದಿಕ್ಸಾಲಕರು 
ಶನೀಶ್ವರ 
ಮಹೇಶ್ವರ 
ವಿಶ್ವಕರ್ಮ 
ಮನ್ಮಥ 
ಬ್ರಹ್ಮಕಪಾಲ 
ಬೃಹಸ್ಪತಿ 
ದೇವಸ್ತ್ರೀಯರು 


ವ್ಯಾಘಾಸುರ 
ಗಜಾಸುರ 
ರುಧಿರಾಸುರ 
ದೈತ್ಯರು 
ವಿಶ್ವಕ್ಕೇನ 


ಮಹಾವಿಷ್ಣು 


ಎಲ್ಲ ಹಕ್ಕುಗಳು ಕಾಯ್ದಿಡಲ್ಪಟ್ಟಿವೆ. 


| ಸಾಂಬಸದಾಶಿವಾಯ ನಮಃ | 
ಶ್ರೀಮನ್ಮಹಾಭಾರತದೊಳಗಣ 
ಯಕ್ಷಗಾನ ಬ್ರಹ್ಮಕಪಾಲ 


ಶಾರ್ದೂಲವಿಕ್ರೀಡಿತಂ 
ಧರ್ಮಸ್ಥಳವಾಸ ಮಿತ್ರ ಘನಸಂಕಾಶಾತ್ಮಕಂ ಸುಂದರಂ 
ಖೇದಾರಣ್ಯದನಾಗ್ನಿರೂಪ ಭವಸಂಹಾರಾಧಿಸದ್ದೂಷಣಮ್ | 
ವೇದಾರಾಧಿತಪಾದಪದ್ಮಯುಗಳಂ ನಿರ್ಲೇಪನಿಶ್ಚಿ೦ತಿತಂ 
ಶ್ರೀಧರ್ಮಪ್ರಿಯ ನಿತ್ಯಮಂಗಳ ನಿರಾಕಾರಂ ಶುಭಾಂಗಂ ಭಜೇ || 

ರಾಗ ಹಿಂದುಸ್ಥಾನಿ ಏಕತಾಳ 
ಪೊರೆ ಗಜಮುಖ ಗಣ ದೊರೆ ನೀ ದಯವನು | ತೊರೆಯದೆಕೊಡು 
ಸುಖ | ಹರಸುತ ಸುರನುತ ಪೊರೆ || ೧ || ಮಿತ್ರಕಿರಣ ಸುಪ | ನಿತ್ರ 
ಚರಣ ಸುಚ 1 ರಿತ್ರ ಶರಣಧರ | ತ್ರಯಪಾಲಕ !! ಪೊರೆ || ೨ || ಅಂಬಾ 
ಸುತ ರ | ಕ್ಯಾಂಬರಧರ ಹೇ 1 ರಂಬ ಮಹಾತ್ಮ ತ್ರಿ | ಯಂಬಕನಂದನ || 
ಪೊರೆ || ೩ || ಪತಿತವಿಸರ್ಜಿತ ! ಮತಿಯುತ ಗುಣಯುತ | ಯತಿತತಿ 
ಪೂಜಿತ | ನುತಿಸುವೆ ಸಂತತ | ಪೊರೆ || ೪ || 


ಭಾಮಿನಿ. 
- ನಂದಿಸುತ ಗುರುವರಗೆ ಕೈ ಮುಗಿ 1 ದಿಂದಿರಾಧವಗೆರಗಿ ಭಜಿಸುತ | 
ನಂದಿವಾಹನನಮಲ್ಲ ಸಾದಾಂಭೋಜಕರ್ಚಿಸುತ || ಮುಂದಿರಿಸಿ ಕವಿಜನರ 
ಕರುಣವ | ಹೊಂದಿಯೊಲುಮೆಯ ಪಡೆದು ಹರುಷದೊ ! ಇಂದಿನಲಿ ವಿವರಿ 
ಸುವೆ ಬ್ರಹ್ಮಕಪಾಲದದ್ದು ತವ || ೧ | | 


ಯಕ್ಷಗಾನ 


ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ 
ಚಂದ್ರಕುಲಮುಖತಿಲಕ ನರ ಧರ ! ಣೀಂದ್ರ ಜನಮೇಜಯಗೆ 
ಸದ್ದು ಣ | ಸಾಂದ್ರ ವೈಶಂಪಾಯಘನಯೋ | ಗೀಂದ್ರನೊಲಿದು || ೧ || 
ಅಂಜಿಸುತಲಿಹ ಕುಷ್ಠರೋಗದ | ಮಂಜಿನುರುಬೆಯ ಸೂರ್ಯನಂದದಿ | 
ಭಂಜಿಸಲು ಭಾರತದ ಕಥನವ | ರಂಜಿಸುತಲಿ || ೨ | ವಿಸ್ತರಿಸಲಾರಂಭಿಸಿದ 
ವಿಧಿ | ಮಸ್ತಕವ ಕೋಪದಿ, ತ್ರಿಯ ಕ್ರನು | ಹಸ್ತದಲಿ ಚಿಗುಟಿರಲು ತೊಳಲಿ 
ಸ | ವಸ್ತ್ರ ಧರೆಯ || ೩ || ಫಾಲನೇತ್ರನು ಬಳಲಿ ಲಕ್ಷ್ಮಿ | ಪಾಲನಲಿ ತಿಳಿ 
ಸುತಿರೆ ಬ್ರಹ್ಮಕ | ಪಾಲನನು ಬಿಡಿಸಿರ್ಪ ಕಥೆಯ ನೃ | ಪಾಲಕೊರೆದ || ೪ || 


ವಾರ್ಧಿಕ 
ಕುಂಭಿನೀಶ್ವರ ಕೇಳು ಭಾರತದ ಮೂಲವಿದು | ತುಂಬಿರುವ ವ್ಯಾಧಿ 
ಮದ್ದಾನೆಗಂಕುಶವೆನುತ | ನಂಬಿಕೊಳ್ಳೆ ನುಡಿವೆ ಪೂರ್ವದೊಳಗಜನು 
ವಿದ್ಯೆಗಳ ಪಾಲಿಸುವ ಬಗೆಗೆ || ಮು೦ಬಿನಲಿ ಕುವರಿ ವಾಣಿಯ ಪಡೆವೆನೆನು 
ತಾಗ | ಬೆಂಬಿಡದೆ ಋಷಿಗಳಂ ಕರೆತರಿಸಿ ಮುಖವನಾ | ರಂಭಿಸಲು ಶಾರ 
ದೆಯು ಸಂಜನಿಸಿ ರಂಜಿಸಲು ಕಂಜಾ ಮಂಜುಳಾಂಗಿ || ೧ || 


ಭಾಮಿನಿ 
ಕಮಲಜನು ವಿದ್ಯಾಧಿಪತ್ಯವ | ಮಮತೆಯಲಿ ಶಾರದೆಗೆ ಘನಸಂ | 
ಭಮದಿ ಕೊಡುವರೆ ಶುಭಮುಹೂರ್ತವ ಶೋಧಿಸುತಲಿರಲು || ಸನತೆ 
ಹೊಂದದೆ ಚಿತ್ತದಲಿ ನಿ | ಭ್ರಮಣಮಂ ತಾಳಿರಲು ನಾಕದೆ | ಳಮರಪತಿ 
ಗೊದಗಿರುವ ಪೊಸ ಯೋಚನೆಯೊಳಿನಿತಾಯ್ತು || ೧ || 


ಕಂದ 


ಇಷ್ಟದಿ ಶಿವನಂ ತರಲು ತ್ರಿ | ವಿಷ್ಟ ಪದೆಡೆಗಾ ಬಿಡೌಜನಿಗೆ ಮನ 
ದೋರಲ್ | ವಿಷ್ಟರವಡರುತ ಕಾಂಬ ವಿ | ಶಿಷ್ಟ ಸುರೌಘದಿ ಶಚೀಂದ್ರ 
ನಗುತಿಂತೆಂದಂ || ೧ || 

ರಾಗ ಭೈರವಿ ರುಂಪೆತಾಳ 
ಸ್ವರ್ಗವಾಸಿಗಳೆಲ್ಲ | ಸುಗುಣರಾಲಿಸಿ ಸೋಲ್ಲ || ಭರ್ಗನೆಡೆಗಲ್ಲು 
ವುದು | ಭಕುತಿಯನು ತಳೆದು || ೧ || ಇತ್ತ ನಮ್ಮಯ ಪುರಕೆ | ಅಭವನನು 
ತಹ ಬಯಕೆ || ಚಿತ್ರದಲ್ಲಿ ತನಗಿಹುದು | ಚಾರು ಶುಭವಹುದು || ೨ || 


ಬ್ರಹ್ಮಕಪಾಲ 
ಇನ್ನು ನಾವದರಿಂದ | ಲಯು ವುದು ಸುರವೃಂದ | ಸನ್ನು ತಿಸುತರ್ತಿಯೊಳು | 
ಶಿವನ ಕರೆತರಲು || ೩ || 

ರಾಗ ಭೈರವಿ ಅಷ್ಟತಾಳೆ 
ಅದಕೆ ಹೇಳಿದನತ್ನಿ ಯು | ನಮ್ಮೊಳಗುಂಟಿ | ಬದಲಾದ ಯೋಚ 
ನೆಯು | ಸದಮಲಪುರುಷನ ಕರೆತಂದುದಾದರೆ | ವದಗಲಾಗುವುದ 
ರ್ತಿಯು || ೧ || ಜಲಧೀಶನುಸಿರಿದನು ! ಕಷ್ಟವು ಹೊಂದಿ ! ಸಲಹೆಂದು 
ರುದ್ರನನು || ಬಲಗೊ೦ಬುದಲ್ಲ ಮುಂಚಿತವಾಗಿ ಪರಮೇಶ | ನೋಲನ 
ತಾಳುವುದೆಂದನು || ೨ || ಇ೦ದುವರೆಗೆ ನಮ್ಮಯ | ಸ್ವರ್ಗಕೆ ಗುಣ 1 ಸಿಂಧು 
ಬಾರನು ತ್ರಿಣಯ || ಬಂದುದಾದರೆ ನಮ್ಮ ಭಾಗ್ಯವೆನುತ ಪೇಳ | ನಂದು 
ಭಾಸ್ಕರತನಯ || ೩ || ಹೀಗಾಡಿ ಸಮಯವನು | ಸುಮ್ಮನೆ ನಾವು | 
ನೀಗಲು ಸ್ವಾರ್ಥವೇನು ! ಈಗಲೆ ಪೊರಡುವುದೆನುತ ಕಾಲವ ಶತ | ಯಾಗ 
ನಿರ್ಣಯಿ ದನು || ೪ || 

ಭಾಮಿನಿ 
ಅಷ್ಟರೊಳಗಾಚೆಯಲಿ ಬಹಳ ವಿ | ಕೃಷ್ಟ ರೂಪಿನ ಹೊಗರು ಕೊಂಕಿನ | 
ದಂಷ್ಟ ದುನ್ನತ ಮಸಿ ಕಳೇಬರನಹ ಶನೀಶ್ವರನು || ಅಷ್ಟದಿಕ್ಕನು ಸಂಚರಿಸಿ 
ಗುಣ | ಭ್ರಷ್ಟರನು ಪಿಡಿದವುಕಿ ಧನಬಲ | ನಷ್ಟಗಳ ಕಾಣಿಸುತ ನಗು 
ಇಂತೆಂದನಬ್ಬರಿಸಿ || ೧ || 

ರಾಗ ನೀಲಾಂಬರಿ ತ್ರಿವುಡೆ ತಾಳ 
ಅಹಹ ತನ್ನ ಪ್ರತಾಪ ಮಿಗಿಲಾ | ಗಿಹ ಕಲಾಪವು ದೋಷಗಳ ಸಂ | 
ಗ್ರಹನ ಗೆಯ್ಯರ ಹಿಡಿದು ಬಳಲಿಸಿ | ಬಹಳ ಕಷ್ಟವನೀವುದು | ತಾಳ 
ಬಿರುದು || ೧ || ಅರ್ತಿಯನು ತಗ್ಗಿಸುವೆ ಬಲು ದು |ಪ್ರೀರ್ತಿಗಳ ನೆಗ್ಗಿಸುವೆ 
ದೋಷವ | ವರ್ತಿಸಲು ಹಿಂಜರಿಯಲಾರೆ ತ್ರಿ 1 ಮೂರ್ತಿಗಳೆ ತಾವಾಗಲಿ | 
ಲಕ್ಷವಿಡೆನು || ೨ || ಪರಿಕಿಸುವೆ ಮೊದಲೊಮ್ಮೆ ರುದ್ರನ | ಹರಿಯದಲಿ 
ತಪ್ಪಿರಲು ಸಿಡಿದಾ | ವರಿಸುವೆನು ಭಯವಿಲ್ಲ ದೇಹವ 1 ಧರಿಸಿದವರಿಗೆ 
ಕರ್ಮದ | ಲೇಪವಿಹುದು || ೩ | ಈ ಕ್ಷಣವೆ ತೆರಳುವೆನು ಬಿಡದನ | ಲೇಕ 
ಣನ ಹತ್ತಿರಕೆನುತ ದು | ರ್ಲ ಕ್ಷಣನು ಪೊರವಂಟು ತೆರಳಿದ | ನಾ ಕ್ಷಣವೆ 
ಕೈಲಾಸಕೆ | ಗುಸಿತದಿಂದ || ೪ | | 

ವಾರ್ಧಿಕ 
ಕೇಳ್ಳು ಮುಂಗಥೆಯ ಶನಿಯು ಹೀಗಿರೆ ನಾಕ | ವಾಲ್ಬ ಸಂಕ್ರಂದನಂ 
ಸಕಲರಿಂದೊಡಗೂಡಿ 1 ಸಾಲ್ವ ದನನಹ ತ್ರಿಯಂಬಕನ ಕರೆತರಲೆಂದು 


ಯಕ್ಷಗಾನ 
ನಡೆತರಲು ರಜತಗಿರಿಗೆ | ಪೇಳುವುದೇನನ್ನು ತಾಂಡವನೃತ್ಯ ಮುತ್ಸವಕೆ | 
ಪೋಲ್ವ ಸಂತೋಷಮಯ ಬೇರುಂಟೆ ಶಂಭುವಿಗೆ 1 ಮೇಲ್ವರಿದು ಬರಲಾ 
ಪ್ರದೋಷಕಾಲವು ಬಳಿಕ ನರ್ತನದ ಸಮಯವಾಗೆ || ೧ || 

ರಾಗ ಆಹೇರಿ ಏಕತಾಳ 
ತೊಡಗಿದನಾ ಕಣ ತಾಂಡವನರ್ತನ | ಪೊಡವಿಸುರಾರ್ಚಿತ ಶಿಖಿ 
ನಯನ | ಪ || ತಕ್ಕಿಟ ತರಿಕಿಟ ತಾಳಮೃದಂಗವು 1 ಧಿಕ್ಕಿಟ ಧಿಮಿಕಿಟದತಿ 
ಮುದವು ! ಮಿಕ್ಕಿದತೋಷದಘೋಷದ ಸಾರವು | ಹಕ್ಕಾರೋಹಣಸಖ 
ನೋಲವು || ೧ || ಜಂಘಯನಲುಗಿಸಿ ಕರಗಳ ತಿರುಗಿಸಿ | ಗಂಗೆಯ ತಲೆ 
ಯಲಿ ಪೊತ್ತಾತ || ಮುಂಗೆಲಸಂಗಳ ಯೋಚಿಸಿ ದುರುಳರ | ಕಂಗೆಡಿಸುವ 
ಬಗೆ ಭಾವಿಸುತ || ೨ || ಘಣ ಘಣ ಘಂಟಾನಾದದ ರವಗಳು ! ಝಣ 
ಝಣರೆನ್ನುವ ಗೆಜ್ಜೆಗಳು || ಢಣ ಢಣ ಶಬ್ದದ ಡಮರುಗ ಪಟಗಳು | ತ್ರಿಣ 
ಯನ ಸರಸದ ಲೀಲೆಗಳು || ೩ | ಭೂತಗಣಂಗಳ ಮಧ್ಯದಿ ಮಂಗಳ | 
ನೂತನ ನೃತ್ಯದ ರವದಿಂದ | ಭೂತಾಧಿಪನಿರೆ ಮತ್ತಲ್ಲಿಯೆ ಪುರು | ಹೂತಾ 
ದ್ಯರು ವಿಸ್ಮಯದಿಂದ || ೪ || 

ವಾರ್ಧಿಕ 
ನರ್ತನದ ಕೊನೆಗೆ ಸಂತಸದಿಂದ ಶಿವನಡಿಯ | ತೀರ್ಥಮಂ ಕಯೊ೦ಬ 
ಸಾಧನದಿ ಮೊದಲು ಲಯ | ಕರ್ತನ ಪದಾಂಬುಜವ ತೊಳೆವುತಿರೆ ಹಿಂಗಾಲು 
ಯವದರ್ಧ ಲೋಪವಾಗೆ | ಧೂರ್ತಭಾನದೊಳಾ ಶನೀಶ್ವರಂ ಪಿಡಿಯಲು 
ಮು | ಹೂರ್ತವಿದು ಲೇಸೆನುತ ಮೃಡನ ಮೆಯು ಡುಕುತಲ | ನರ್ಥಕಾರ್ಯ 
ಗಳಪ್ಪ ರೀತಿಯಂ ನಟಿಸಿ ಬ್ರಹ್ಮನ ಕಾಂಬೆನೆನುತಯ್ದ ಲು || ೧ || 


ಕಂದ 


ಜಯ ಶುಭ ಜಯವೆನುತಲಿ ಶಿಖಿ | ನಯನನ ಭಜಿಸುತ ದಿನೌಕಸಾ 
ಧಿಪನಿರಲಾ || ದಯದಿಂದಲಿ ಮನ್ನಿಸಿ ಹರಿ | ಹಯನಂ ನುಡಿಸಿದ ಗಿರೀಶನತಿ 
ಸವಿನುಡಿಯೊಳ್ || ೧ || 

ರಾಗ ಕಲ್ಯಾಣಿ ಏಕತಾಳ 
ಏನು ಬಂದುದಯ್ಯ | ನಿರ್ಜರರಾಯ | ಏನು ಬಂದುದಯ್ಯ || ಪ || 
ಏನು ಬಂದುದು ಗುಣ | ಧೇನು ಸಂಕ್ರಂದನ | ನೀನು ಬಣ್ಣಿಸು ನಿನ | ಗೇನು 
ಬಂದಪಮಾನ || ಏನು | ೧ || ಯಾತುಧಾನರಲಿ | ಹೋರಾಡುತ್ತ 1 ಧಾತು 


ಬ್ರಹ್ಮಕಪಾಲ 


ಹಿಂಗುತಲಿ || ಸೋತು ದೂರಲು ಬರ | ಲಾಯ್ಕೆ ಪೇಳೆನ್ನು ವ | ಮಾತು 
ಗಳಿಗೆ ಪೇಳ | ನಾತುರದೊಳಗಿಂದ್ರ || ಏನು || ೨ || ಉತ್ತಮೋತ್ತಮನು || 
ನೀನಿರೆ ಪುರು | ಷೋತ್ತಮನ ಮಿತ್ರನು || ಸುತ್ತಲಾಪುದೆ ಭಕ್ತ | ಮೊತ್ತಕೆ 
ಭಯವು ನಾ | ವಿತ್ತ ಬಂದುದನುನ | ಹೋತ್ತಮ ಕೇಳಯ್ಯ 11 ಏನು || ೩ || 


ವಾರ್ಧಿಕ 
ಅಂತರಾತ್ಮಕ ನೀನು ಸ್ವರ್ಗಪುರಕಿಂದುಪರಿ 1 ಯಂತರವು ಬರಿದೆ 
ಬಂದವನಲ್ಲ ಪುರಕೊಯ್ದು | ಶಾಂತರಸಭಾವದಿಂದುಪಚರಿಸಿ ನಿನ್ನ ಕರುಣಾ 
ಮೃತನ ಕುಡಿದು ನಲಿದು || ನಂತರವು ನಿನಗೆ ತೃಪ್ತಿಯ ಪಡಿಸಿ ನಾಕಕೆ ನೀ || 
ರಂತರವು ನಿರ್ಭಯವ ಪೊಂದಿಸುತ ನಮಗೆ ತದ ನಂತರವು ಸಂತಸವ 
ನೀಯಕ್ಕೆ ಕೊಂಡೊಯ್ದ ಕಾರ್ಯವೆನಿಂದನಭವ || ೧ || 

ರಾಗ ಶಂಕರಾಭರಣ ಅಷ್ಟತಾಳ 
ಸುರನಾಥ ಕೇಳೆನ್ನ ಸೊಲ್ಲ ! ತನ್ನೊ | ರೆದಿರ್ಪ ನುಡಿಗಳನೆಲ್ಲ || 
ತಾನು | ತೊರೆದು ಹೀಗಿರುವಾತನಲ್ಲ ! ಸುರ ! ಪುರಕೆ ಬಪ್ಪನು ಪುಸಿಯಲ್ಲ|| 
ಈಗ | ಪೊರಟು ನಿನ್ನೊ ಟ್ಟು ಬರಲು ಗುಟ್ಟು ಬೇರುಂಟು | ದೊರಕಿರ್ಪ 
ವಿಷಯವು ಘನವು ವಿನೋದವು !! ಸುರ || ೧ || ಮಾಸದಿ ಶುಭವು ಕಾರ್ತಿ 
ಕವು 1 ಉಪ| ವಾಸದಿ ಹಲವು ಸುವ್ರತವು | ಈ ಕೈ ! ಲಾಸದಿ ನಡೆವುದು 
ಹಿತವು 1 ಎನ್ನ ! ವಾಸನೆ ಬಿಡಲಾರೆ ದಿಟವು | ಬಪ್ಪ | ಮಾಸದಿ ಬಪ್ಪೆ 
ಮಾತಿಗೆ ತಪ್ಪೆ ಶುಭ ತೋರ್ಪೆ| ದಾಸರ ಜೀವಜೀವನ ತಾನು ಭಯವೇನು|| 
ಸುರ || ೨ || ಕಾಲವ ಕಳೆಯದೆ ಮುಂತೆ | ಸುರ | ಜಾಲವ ಕೂಡುತ್ತ 
ಸಿಂತೆ || ಅವ | ರಾಲಯಕಯು ಬಂದಂತೆ | ಅನು | ಗಾಲ ತಾಳಿರೊ ಎನ್ನ 
ಚಿಂತೆ. | ಎಂದು | ಫಾಲಾಕ್ಷನರುಹಿ ಶಕ್ರಾದ್ಯರ ಕಳುಹಿ ವಿ | ಶಾಲದ ಶುಭದ 
ಮಾಸದ ಕೊನೆಗೆಣಿಸಿದ || ೩ || 

ವಾರ್ಧಿಕ 
ಮುನ್ನೊರೆದ ನುಡಿಯಂತೆ ನಾಕಮಂದಿರಕಯ | ಲಿನ್ನೊ೦ದು ತೋರು 
ವುದು ಬದಲು ರೂಪದಿ ಪೋಗ ಲೆಕ್ಕೊ ಳವ ತಿಳಿವ ಸುಜ್ಞಾನತೆಯು 
ದೇವೇಂದ್ರಗಿಹುದೊ ಹೇಗೆಂಬ ಬಗೆಯ || ತನ್ನೊಳಗೆ ನಿಶ್ಚಯಿಸಿ ಬಳಿಕ ಮಘ 
ವನಭೀಷ್ಟ ವನ್ನೊದಗಿಸುವ ಮೊದಲು ಕಾಡ್ಗಳಂ ತೊಳಲಿ ವಿಧಿ | ಯಂ 
ನೋಡಿಕೊನೆಗೆ ಶಕ್ರನ ಕಾಂಬೆ ತಾನೆಂದು ಶಬರವೇಷವ ತಾಳ ನು || ೧ | | 


| ಯಕ್ಷಗಾನ 


ಭಾಮಿನಿ 
ಭಾವಜಾರಿಯ ಮನದ ಭ್ರಮೆಯೊ ಸ್ವಭಾವವೋ ಸಿಡಿದಿರುವ 
ಶನಿಯಪ್ರಭಾವವೋ ಮೂರ್ಜಗದ ಜನರಿಗೆ ತೋರ್ಪ ವಿಸ್ಮಯವೊ || 
ಭಾವ ತಪ್ಪಿದುದೊಡನೆ ವಿಷ್ಣು ವ | ಭಾವನಾಗಿಹ ಮೃಡಗೆ ಹೀನ ಸ್ವ | ಭಾವ 
ರೂಪದಿ ನೆರಹುತೆಲ್ಲರ ವನದೊಳyಂದ || ೧ || 

ರಾಗ ಹಿಂದುಸ್ಥಾನಿ ಏಕತಾಳ 
ಬೇಟೆಯಾಡುತ್ತಯ್ಕೆ ಮಹರುದ್ರ | ಕರುಣಸಮುದ್ರ | ಬೇಟೆಯಾಡು 
ತಯೇ ನಹರುದ್ರ || ಪ || ಬೇಟೆಯಾಡುತ್ತಯೇ ಭುಜದ ! ತೀಟೆಯನ್ನು 
ತೋರ್ದು ವಿವಿಧ || ಮಾಟೆನಿಸುವ ಸಾಮರ್ಥ್ಯದಿಂದ ಮೂರ್ಲೋಕ 
ವಂದ್ಯ | ಬೇಟೆ || ೧ || ಗಂಹರ ಗಂಹರ ಹೊಕ್ಕು | ಸಿಂಹ ಶಾರ್ದೂಲಗಳ 
ಸೊಕ್ಕು !! ಸಂಹರಿಸುತ ಮನದಲಿ ನಕ್ಕು ತೋರುತ್ತ ಠಕ್ಕು || ಬೇಟೆ || 
|| ೨ || ಡೊಂಕು ಪಥದವನ ದೊಳಂದ ! ಕೊಂಕು ಕೋರೆನೋಟದಿಂದ || 
ಕುಂಕುಮಾಂಗಿ ಗೌರೀಶ ಬಂದ | ಆನಂದದಿಂದ || ಬೇಟೆ || ೩ || 

ವಾರ್ಧಿಕ 
ಹರನಿಂತು ಬೇಟೆಯಾಡುತಿರೆ ಕಾಡಿನೊಳು ನಿರತದಲ್ಲಿ ವಿದ್ಯೆಗಳ 
ಕಾಯ್ತರಿಲ್ಲದೆ ಬಹಳ ! ಭರದಿಂದ ಕಡೆಯ ವೇದವು ವಿಕಲ್ಪಾರ್ಥನಂ ಕಾಣಿ. 
ಸುತ ನಿರ್ಭಯದೊಳು || ಪರಮೇಶನಿದಿರಿನಲಿ ರಾಜಿಸುತ ಬಲು ಭಯಂ | 
ಕರ ರೂಪದಲ್ಲಿ ವಿಹಾರಿಸುತಿರಲು ನೋಡಿ ಶಶಿ | ಧರನು ಚೋದ್ಯವ ತಾಳು 
ನಿಶ್ಚಯಿಸಿ ಮನದಿ ನಗುತಿಂತೆಂದನೀಪರಿಯೊಳು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಆಡಲೇನಿದೆ ವಿದ್ಯೆಗಳ ಕಾ | ಪಾಡಲು ಸಮರ್ಥರನು ನೆಲೆ | ಮಾಡ 
ದಿರ್ಪನು ವಿಧಿಯು ಕಂಡೆನು | ಕಾಡನಡುವೆ || ೧ || ಬಲ್ಲವರು ವಿದ್ಯೆಗಳ 
ಸಲಹುವ | ರಿಲ್ಲದಿದ್ದೊಡೆಸರ್ವಥಾ ಶುಭ | ವಲ್ಲ ಧಾರಿಣಿಗಜನು ಯೋಚಿಸ | 
ಲಿಲ್ಲ ಮನದಿ || ೨ || ನುಡಿದು ಕಾರ್ಯವ ಬ್ರಹ್ಮನಲಿ ಸರಿ । ಪಡಿಸುವೆನು 
ಕಿರುದಿನದೊಳೆನ್ನು ತ | ಲಡಿಯಿಡುತ ಮುಂದರಿಯುತಿರ್ದನು | ಹಿಡಿದು 
ಛಲವ || ೩ || 

ಭಾಮಿನಿ 
ಅಸಮತೇಜದೊಳyಲಾ ಸಾ ! ರಸಭವನು ನಿಜಲೋಕದಲಿ ಸಾ | 
ಹಸನು ತಾನಹುದೆಂದು ವಿಷ್ಯ ರವಡರಿ ಗರ್ವದಲಿ !! ಪಸರಿಸುವ ಮದಹೆಮ್ಮೆ 


ಬ್ರಹ್ಮಕಪಾಲ 


ಯನು ಮಾ ನಸದೊಳಾ೦ತಿರಲೆಡಬಲದಿ ಕೀ | ರ್ತಿಸಲು ತೊಡಗಿದರಾಗ 
ಪಾಠಕರೋಲಿದು ನರ್ತಿಸುತ || ೧ | 


ರಾಗ ಪೂರ್ವಿಕಲ್ಯಾಣಿ ಏಕತಾಳ 
ನಿತ್ಯ ನಿರ್ಮಲ ಸ್ವಾಮಿ | ಶೃತ್ಯ ಸಜ್ಜನಪ್ರೇಮಿ | ಸತ್ಯ ಪುರಾಧಿಪ 
ಸುಕೇಮಿ || ಜಯ ನಿತ್ಯ || ೧ | ಹಂಸಶೋಭಿತದೇಹ | ಹಂಸಪೂರಿತಭಾವ ! 
ಹಂಸವಾಹನ ಮುನಿಸಂಜೀವ || ಜಯ ನಿತ್ಯ || ೨ || 


ನಾರ್ಧಿಕ 
ವಸುಧೇಶ ಲಾಲಿಸೈ ಕಮಲಜನ ಸಂಭ್ರಮವ | ನುಸಿರಲಸದಳವೈಸೆ 
ಮುಂಭಾಗದೊಳಗೆ ಕೀ | ರ್ತಿಸುವ ಪಾಠಕರ ನಾನಾವಿಲಾಸದ ಘೋಷ 
ತೋಷರಸ ಮುಂದುವರಿದು || ಮುಸುಕುತಿಹ ನಿರ್ಭಯದ ಚಿತ್ರದ ಬಳಿಕ 
ನ 1 ೩ ಸುತೆಲ್ಲರಂ ಕಳುಹಿ ವಿದ್ಯೆ ಪಟ್ಟವನು ಪಾ | ಲಿಸುವೆ ಶಾರದೆಗೆನುತ 
ಹಿಂದೆ ನಿಶ್ಚಯಿಸಿ ಕೈಲಾಗದಿರೆ ಶ್ರಮಿಸುತೆಂದ || ೧ || 


ರಾಗ ಸಾವೇರಿ ಏಕತಾಳೆ. 
ಕಂಜನೇತ್ರೆ ವಿಮಲಗಾತ್ರೆ ನಾಗೇವಿಯು | ಯಜ್ಞ | ಸಂಜಾತೆ 
ವಿಖ್ಯಾತೆಯಾದಳಾವಾಣಿಯು || ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ! 
ತೇಜಃ | ಪುಂಜಳಾದ ಕುವರಿಯೆಂಬ ಯೋಚನೆಯು || ಕಂಜ || ೧ | ಹಲವು 
ವಿಧದಿ ವಿದ್ಯೆಯನ್ನು ಕಾಪಾಡುವ | ದೊಡ್ಡ ಕೆಲಸವನ್ನು ಕೊಡುವ ಬಗೆಗೆ 
ಸಮುಹೂರ್ತವ | ಅಲಸದೆ ನಿಶ್ಚಯಿಸಲಾರದೆ ತಾನೆಲ್ಲವ | ಕಾರ್ಯ | 
ಫಲಕೆ ಬಾರದಾಯ್ತು ತಳೆದೆನಾಯಾಸವ || ಕಂಜ || ೨ || ಲಗ್ನವನ್ನು 
ನೋಡಲಾಷೆನಿನ್ನೊ ಮೈಗೆ| ಅದಕೆ | ನಿಮ್ಮ ಹಿಂದಿನಂತೆ ಬರಲು ಈ ದಾರಿಗೆ|| 
ಲಗ್ನ ಗಿ ಬೇಡ ಮತ್ತೆ ನಾಗೇವಿಗೆ | ತೋಷ| ಮಗ್ನನಾಗಿ ಪಟ್ಟಗಟ್ಟಲಹೆ 
ನಾಳೆಗೆ || ೩ | | 

భామిని 
ಇಂತು ಜ್ಯೋತಿಷ್ಯದ ವಿಚಾರವ | ನಾಂತು ವಿಧಿ ದೃಢಮನದೊಳಿರಲು 
ಸ | ರಂತು ತಾನಾಚೆಯೊಳಗತ್ತಲು ವಿದ್ಯೆಯೊಡೆತನದ || ಭ್ರಾಂತು ಹೆಚ್ಚಿತು 
ಶಾರದೆಗೆ ದಿನ 1 ಸಂತು ತಾನುದ್ದ ವಿಸಿ ಜಂಜಡ | ಜಂತುನಂದದೊಳಾದೆ 
ನೆನ್ನು ತ ನುಡಿದಳೀತೆರದಿ !! ೧ || 


ಯಕ್ಷಗಾನ 


ರಾಗ ತೋಡಿ ಅಷ್ಟ ತಾಳ 
ಆಹಾ ಆಹಾ | ಕಾರ್ಯ ಕೆಟ್ಟು ದು ವ್ಯರ್ಥ ತಾನೇನು ಸ್ವಾರ್ಥ | 
ಜನ್ಮ ನಿರರ್ಥ | ಆಹಾ || ೧ | ಸುಜ್ಞಾನಿಗಳಾಗಿಹ ಮುನಿಗಳ ಕೂಡಿ | 
ಯಜ್ಞದಿ ಪಡೆದನು ವಿಧಿ ತೋಷಗೂಡಿ | ಆಹಾ || ೨ | ನಿನಗೀವೆನು 
ವಿದ್ಯೆಗಳ ಪಟ್ಟವನೆಂದು ವಿನಯದಿ ನುಡಿದಿಪ್ಪ ವದಗಿಸನಪ್ಪ || ೩ | | 
ಉತ್ಸಾಹದಿ ಕೇಳುವೆ ಬ್ರಹ್ಮನೊಳೆಂದು ! ತತ್ಸಮಯದಿ ಪೊರಟಳು ನಾಣಿ 
ಯಂದು || ಆಹಾ || ೪ || 

ಭಾಮಿನಿ 
ಸುರುಚಿರಾನನೆ ಬಂದು ಕಂಡಳು | ನಿರತವಹ ಲಗ್ನ ನನು ಗುಣಿಸು | 
ತಿರುವ ಬ್ರಹ್ಮನ ಮೆಯ್ಯನಲ್ಲಾಡಿಸುತ ನಂದಿಸಲು || ತಿರುತಿರುಗಿ ನಿಮ್ಮ ವು 
ಮುಹೂರ್ತಕೆ | ಬರುವುದಾಯಿತೆ ಸಾಕೆನುತ ಸಂ | ಕರುಹಪುತ್ರನು 
ತಿಳಿದು ನುಡಿಸಿದನಾಗ ಬಾಲಿಕೆಯ || ೧ | 

ರಾಗ ಮಧ್ಯಮಾವತಿ ತ್ರಿವುಡೆತಾಳ 
ಬಂದೆಯ ಚದುರೆ ನೀನು 1 ಹೇಳುವುದೇನು | ಸಂದೇಹವೇತಕಿನ್ನು | | 
ನಿಜಗೆಯೇ ತಾನು || ಹಿಂದೆ ಹೇಳಿದ ಕಾರ್ಯಭಾಗವ ! ನಂದೆ ಸಾಧಿಸದಿರ್ದ 
ವಿಷಯವ : ನಿಂದೆನಗೆ ವಿಸ್ತರಿಸುವಡೆ ನಡೆ | ತಂದೆಯಾ ಸರಿನಾಳೆನೆಲ್ಲವ || 
|| ೧ || ಒಟ್ಟು ವಿದ್ಯೆಯ ಪಟ್ಟವು | ನಿನಗೆ ನಾಳೆ | ಕಟ್ಟುವೆ ನಿಶ್ಚಯವು || 
ಹಿಂದಿನ ಹಾಗೆ | ಕೆಟ್ಟು ಹೋಗದು ಕಾರ್ಯವು | ಮಾತೇಕೆ ಹಲವು | 
ಬಿಟ್ಟು ಕಳೆ ಚಂಚಲವ ಧೈರ್ಯವ | ಪಟ್ಟುಕೋ ವಿಶ್ರಮಿಸದೆನೆ ಪೊಡ| 
ಮಟ್ಟು ಶಾರದೆ ಹೇಳಿದಳು ನಡ | ಬಟ್ಟುದೇ ನಿನಗೆನ್ನ ಭಾಗ್ಯವು || ೨ || 
ಆಗಲೊಳ್ಳಿತು ನೋಡಲು | ಹೇಳಿದ ಕಾರ್ಯ | ಭಾಗ ತನ್ನ ಲಿ ಸೇರಲು || 
ಎಂತಹುದು ಯಾ | ವಾಗ ವಿದ್ಯೆಯನಾಳಲು ! ತಾನಪ್ಪೆ ಮೊದಲು ! ಈಗ 
ಲೆಣಿಸುತೆ ಬರಲು ನಾಳೆಯೋ | Vಾಗ ಬಹುದಿಂತೆಂಬ ಬಗೆಯ ಸ 1 ರಾಗ 
ದಲಿ ಹೇಳು ದಕೆ ಸಂತಸ | ನಾಗದಿರ್ಪೆನೆ ಲೇಸು ಕಾರ್ಯವು || ೩ || 


ವಾರ್ಧಿಕ 
ನಾಲೆಪತ್ರವ ಸಕಲರಿಂಗಿವುದೆನುತಾಗ | ಬಾಲೆ ಬಿನ್ನವಿಸಿ ಬ್ರಹ್ಮ 
ನುಸಿರಿದ ರುಂಡ | ಮಾಲೆಯನ್ನಾ೦ತ ರುದ್ರನನುಳಿದು ಮನ್ಮಥನ ತೊರೆದು 
ನಾವೀ ಕೆಲಸವ | ಲೀಲೆಯಲಿ ಗೆಯುದೆನಲಾ ನುಡಿಗೆ ಕನ್ನಡಿ ಕ | ಪೋಲೆ 


ಬ್ರಹ್ಮಕಪಾಲ 
ಬಿನ್ನವಿಸಿದಳು ಸುಮುಧನ್ವ ಶಂಕರರ | ಮೇಲೆಕ್ರೋಧಗಳೇನು ತನಗೆ ವಿಸ್ತರಿ 
ಸೆನಲು ವಿವರಿಸಿದ ಕಮಲಸೂನು|| ೧ || 

ರಾಗ ಬಿಲಹರಿ ಏಕತಾಳ 
ರುಂಡಮಾಲೆಯನಾಂತ ಶಿವನು ಸ್ತ್ರೀಯರ ಭಾ೦ತ | ಕಂಡರೆ 
ನಿನ್ನನು | ಕಾಡದೆ ಬಿಡನು || ಭಂಡನು ಮನ್ಮಥ | ಜಗದಲಿ ಸರ್ವತ್ರ | 
ಗಂಡ ತಾನೆನುತಲಿ | ಕುಣಿವನರ್ತಿಯಲಿ || ೧ 11 ಸುಗುಣಸಾಗರ ಬ್ರಹ್ಮ ! 
ನಿನ್ನ ಮಾತಿದು ಧರ್ಮ | ಮುಗುಳಂಬಧಾರಿಯ | ಮರೆವುದೇ ನ್ಯಾಯ || 
ಸಿಗುವುದು ಬಲು ಕಷ್ಟ , | ಸ್ಮರನ ಮೂಲಕ ನಷ್ಟ | ಬಿಗುಹಿನ ಮಹ ಕೇಡು | 
ಭವಣೆಯ ಗೂಡು | ೨ || ಮುರಿದುಂಬಿಗುರುಳೆ ನಿ | ನ್ನೊಳಗೆಂಬೆ ವಿಷಯವ | 
ನರಿತು ವಿಸ್ತರಿಸಿರ್ಪೆ | ಸರಿಗೆಯ್ಯಲಾಸೆ | ತ್ವರಿತದಿ ದಿವಿಜಗಂ | ಧರುವರ 
ಕರೆಸುವೆ | ಪರಿ ಪರಿ ವಿಭವದಿ | ಪಟ್ಟವನೀವೆ || ೩ || 


ದ್ವಿಪದಿ 


ನೀನಯು ಪಿಂತೆನುತಲನಳ ಕಳುಹಿಸುತ| ತಾನಯು ಶಿರದಿ ಕಾರ್ಯ 
ಗಳ ಯೋಚಿಸುತ || ೧ || ಆಮಂತ್ರಣವನಿತ್ತು ಸಕಲರಿಂಗಜನು ! ಧೀಮಂತ 
ದೇವಶಿಲ್ಪಿಗನ ಕರೆಸಿದನು || ೨ || ವಾಣಿವೆನು ನಾಳೆ ವಿದ್ಯೆಯೊಡೆತನವ | 
ಕಾಣಿಸೆ ಚಿತ್ರಗಳ ನಾಡು ಮಂಟಪವ || ೩ || ಸೌಮುದಿತದಲಿ ವಿಶ್ವಕರ್ಮ 
ನಾಲಿಸುತ | ಕಮ್ ಮುಗಿದು ಕಾರ್ಯಗಳ ತೊಡೆಗೆ ನಸುನಗುತ || ೪ || 

భామిని 
ಭಾಪುರೇ ಭಲರೆನುತ ಸಕಲರ ರೂಪುಗಳ ನಿರ್ಮಿಸುತಲವನು 
ನ | ಹಾಪುರುಷ ಕಮಲಜನ ನಿರ್ಮಲ ರತುನಚಾವಡಿಯ || ಗೋಪುರದ 
ಮೇಲ್ಬಾಗದೊಳಗಿಡ | ಲಾ ಪುರಂದರನುತನು ಶುಭ ಕೈ | ಲಾಪುದೆನುತಲಿ 
ಶಾರದೆಗೆ ತೋರಿದನು ಚಿತ್ರಗಳ || ೧ || 

ರಾಗ ಕಾಂಭೋಜರುಂಪೆತಾಳ 
ಕಂಡೆಯಾ ನಾಗೇವಿ ಘನವಿಲಾಸದ ರತುನ : ಗೊಂಡೆಯ ಮಹಾ 
ವಿಚಿತ್ರಗಳ || ಮಂಡೆಯಯುಳ್ಳ ತನ್ನಯ ಪಟವ ಕುಸುಮಗಳ | ದಂಡೆ 
ಯಲಿ ಕುಳಿತ ಭಂಗಗಳ || ೧ || ಹವ್ಯವಾಹನ ಶಕ ಯನು ನಿರ್ಗತಿ ವರುಣ. 
ನಾ | ಯಾದಿ ಪಾಲಕರ ಪಟವ | ದಿವ್ಯ ತೇಜದಲಿ .ವಿರಚಿಸಿದ ಚನು 
ತಾರಗಳ | ನವ್ಯಯಾತ್ಮಕನು ಕಾಣಿಸಿದ || ೨ || ಅರವಿಂದಶರಧರನ ರೂಪ. 


ಯಕ್ಷಗಾನ 
ವನು ಬಹಳ ಪೊಸ ತೆರದಿ ಬರೆದಿಟ್ಟ ಸಂಭವವ 11, ಭರದಿಂದ ನೋಡಿ 
ಪುಡಿಗೆಯು ಕಾಲೊಳಗೊದ್ದು | ಜರೆದೆಂದನಾ ಪದ್ಮತನಯ ||೩ || ಮನ್ಮಥನ 
ಚಿತ್ರವನ್ನು ಸಹಿತ ಬರೆಯುವುದುಂಟಿ || ಸನ್ಮಾನಯುತನಲ್ಲಿ ತಿರುಕ || 
ಚಿನ್ಮಯಗೆಸುತನಾದನೆಂತಕಟ ಸುಡಲವನ | ಜನ್ಮವನು ಸುಜ್ಞಾನಗೆಡುಕ ||೪|| 

ಭಾಮಿನಿ 
ಖತಿಯೊಳಿಂತರುಹುತ್ತಲಾ ಶತ | ಧೃತಿಯು ಸ್ಮರನ ವಿರೋಧವನು 
ತಳೆ | ದತಿಶಯದ ಸಂಭ್ರಮವ ಕಾಣಿಸುತಿರಲು ಶಾರದೆಗೆ | ಹಿತಿಪ ಕೇಳೆ 
ಮುಂಗಥೆಯ ರತಿ | ಪತಿಯು ತಾನೊಲಿದಿತ್ಯ ಕುಸುಮಾ | ವತಿಯೊಳೋಲಗೆ 
ವಿತ್ತು ಪೇಳಿದನವನ ಸಾಹಸವ || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆ ತಾಳೆ 
ಎನ್ನ ಮಾರುವರಿಲ್ಲ ಸಕಲರು | ಮನ್ನಣೆಯ ಗೆಯ ಪರು ವಿರಹದ | 
ಸನ್ನ ಹದಿ , ತಾನೆಸೆವೆ ಸುಖಸಂ | ನನ್ನ ನಾಗಿ || ೧ || ಪಿರಿದು ನಾನಾ ಪ್ರಾಣಿ 
ವರ್ಗಕೆ | ಸುರಿದು ಕುಸುಮಶರೌಘವನು ಮನ | ವಿರಿದು ಭೋಗಾತುರವ 
ತೋರುವ | ಬಿರುದು ತನಗೆ || ೨ || ನಾ ಚಲಿಸೆನೀ ಒಗೆಗೆ ಸರಿ ಪೂ | ' ರ್ವಾ 
ಚರಣೆ ತಾಸೆಸೆವ ಸವಿ ನಾ | ರಾಚವನು ಗೆಲುವವರ ಕಾಣೆ ಚ | ರಾಚರ 
ದೊಳು || ೩ || 

ಕಂದ 
ಸಂತೋಷದ ಮುದಗೊಬ್ಬಿನೊ | ಆಂತೊರೆವುತಿಹ ಮನ್ಮಥನಿಗೆ ವಿಧಿ 
ಬಗೆಯಂ !! ನಿಂತೊಯ್ಯನೆ ಹರಿ ಸೂಚಿಸ ಲೆಂತೊರೆವೆನು ಸ್ಮರನರಿವುತ 
ಭುಗಿಭುಗಿಲೆನುತಂ || ೧ || 

ರಾಗ ಮಾರನಿ ಏಕತಾಳ 
ಭಳಿರೆ ಶಭಾಸುರೆ ತನ್ನ ಪ್ರತಾಪವ | ತಿಳಿಯದೆ ಮನಸಿನೊಳು11 ನಳಿನ 
ಕುಮಾರನು ಗರ್ವನ ತೋರುತ | ಹಳಿವುದೆ ಭ್ರಾಂತಿಯೊಳು || ೧ || 
ದಾಯಾದ್ಯರ ಮತ್ಸರವೂ ವಿಕಲ್ಪದ | ನ್ಯಾಯವೊ ವಿಭ್ರಮವೋ | ಬಾಯಾ 
ರುತ ನಿಂದಿಸುವುದು ಬ್ರಹ್ಮನ | ಕಾಯದ ಲು ಮದವೋ | ೨ |ಮೂರ್ಜಗ 
ವನು ವಶಗೆ ಹೆ ಗೆಲಿದಿಹೆ | ನಿರ್ಜರಮುಖ್ಯರಸು , ಧೂರ್ಜಟಿ ನಾರಾ 
ಯಣರು ಸಮೇತದಿ 1 ವರ್ಜಿನರೆನ್ನು ನನು || ೩ || ತಾನೀಪರಿಯೊಳಗೆಸೆದಿರೆ 
ಕಮಲಜ | ಗೇನಿದು ಮತ್ಸರವು || ಹೀನಿಸಿ ಹಳಿಯುವ ಬ್ರಹ್ಮಗೆತೋರುವೆ | 


ಬ್ರಹ್ಮಕಪಾಲ 


ಮಾನಿನಿಯರ ಸುಖವು || ೪ | ಉಬ್ಬಿಸಿ ವಿರಹದಿ ತನ್ನ ಕಲಾಪವ | ತಬ್ಬಿಸಿ 
ಪೊಗಳಿಸುವೆ || ಹಬ್ಬಿಸದಿರೆ ಬ್ರಹ್ಮನ ದುಷ್ಕರ್ತಿಯ | ಕಬ್ಬಿಲ್ಲಿದು ಫಲವೆ | | 

ಭಾಮಿನಿ 
ಚಕ್ರವರ್ತಿತ್ವವನ್ನು ಧರಿಸಿಹೆ ನೀಕ್ರಮದಿ ಹೀಗಿರಲು ವಿಧಿಯ ಪ | 
ರಾಕ್ರಮದ ಬಾಯಲ್ಲು ಮನದತ ನಿಲಿಸದಿರೆ । ಶಕ್ರ ಮುಖ್ಯರು ನಗು 
ವರೆನುತ ಯ | ಥಾಕ್ರಮದಿ ಕದ್ದಿಲ್ಲ ಪಿಡಿದು ಪ | ರಾಕ್ರಮದೊಳಯ್ತಂದು 
ಗುಸಿತದೊಳಜನ ಸನ್ನಿಧಿಗೆ || ೧ | | 


ಕಂದ 


ಪದ್ಮಾಸನನು ಮರಾಳದಿ | ಪದ್ಮಾನನೆ ನಿಜಕುಮಾರಿಯನ್ನು ಸೇರು 
ತಂ || ಪದ್ಮಸಖನ ತೆರನೆಸೆಯಲ್' | ಪದ್ಮಾರಿಯ ಕುಲ ನೃಪಾಲೆ ಶೃಣು 
ಮುಂಗಥೆಯಂ || ೧ || 

ರಾಗ ಭೈರವಿ ಅಷ್ಟ ತಾಳ 
ದಿಟ್ಟಿಸಿ ನನುನುಥನು |ರೋಷವನಾಂತು ! ಗುಟ್ಟಿನೊಳುಸಿರಿದನು || 
ಹುಟ್ಟಿದ ಹಗೆಯನು ವಿಧಿಯಲ್ಲಿ ಮುಗಿಸಲು ! ಮುಟ್ಟಿತು ಸಮಯವನ್ನು || 
|| ೧ || ಓರ್ವಗೆ ಸತಿಯೋರ್ವೆಯು | ನಾಚಿಕೆಯಲ್ಲ| ಪೂರ್ವದ ಪದ್ದತಿಯು || 
ತೋರ್ವ ಕುಮಾರಿಯ ರಮಿಸುತಿದ್ದರೆ ಬ್ರಹ್ಮ ಸರ್ವಲೋಕಕೆ ನಿಂದೆಯು | 
|| ೨ || ಇನಿತು ಸಾಧಿಸಲು ತಾನು ! ತನ್ನ ಲಿ ದ್ವೇಷ| ಜನಿಸಿ ಪಿತಾಮಹನು || 
ವನಿತೆಯರಾಟದ ಗುರುವೆಂದು ಬೈ ದಿರ್ಸ 1 ಮುನಿಸೆಲ್ಲ ಸಂದುದಿನ್ನು || ೩ || 
ಮಗಳು ಶಾರದೆ ಬ್ರಹ್ಮಗೆ | ಈಕೆಯ ರಾತ್ರಿ | ಹಗಲು ಭೋಗಿಸುವ ಹಾಗೆ || 
ಅಗಲದಂದದಿ ಗೆಝಿನೆನುತಲಿ ಕುಸುಮಾಸ್ತ್ರ | ತೆಗೆದೆಚ್ಚನಾ ವಿಧಿಗೆ || ೪ || 

ಭಾಮಿನಿ. 
ಚುಚ್ಚಲೊಂದೇ ಶರವು ವಿಧಿವನ | ಹುಚ್ಚನಾಗುತ ವಿರಹದಲಿ 
ಭ್ರಮೆ | ಮುಚ್ಚಲಾ ಕ್ಷಣ ತಿರುಗಿ ಸುಜ್ಞಾನ ಮೊಳೆದೋರಿ|| ಸ್ವಚ ನಾಗಿರೆ 
ಮೊದಲಿನಂದದೊ | ಳುಚ್ಚ ರೂಪದಿ ಶಾರದೆಯು ಕ೦ | ಡುಚ್ಚರಿಸಿ ಪರಿಹಾಸ್ಯ 
ಮಾಡಿದಳೇನಿದೇನೆಂದು || ೧ || 

ರಾಗ ಸಾವೇರಿ ಏಕತಾಳ 
ಒಂದಸ್ಸವ ನುಗ್ಗರಿದು | ಅರ | ವಿಂದಜನಿರ್ಪುದ ತಿಳಿದು 11 ಕಂದರ್ಪನು 
ಮಗು ! ಳೆಂದನು ಸುರತಾ ! ನಂದಕೆ ವಿಧಿ ಹಿತ | ಹೊ೦ದನು ಸರ್ವಥ || ೧ || 


ಯಕ್ಷಗಾನ 
ತಪ್ಪಿದೆ ತಾನೇ ಮೊದಲು 1 ಅಜ | ಗೊಪ್ಪದೆ ಶಾರದೆ ಬಿಡಲು | ಬೊಪ್ಪ 
ಕುಮಾರಿಯ | ರೊಪ್ಪಂದದಿ ನೆರೆ | ದಿಪ್ಪರೆನುತ ಹೇ | ಗಪ್ಪುದು ಲೋಕಕೆ || 
|| ೨ || ಎರಡೆರಡಸ್ರನ ತೆಗೆದು ! ಈ ರ್ವರ ನ ಕಸ್ಥಳಕೊಗೆದು !! ವಿರಹ 
ದೊಳಗೆ ಮನ | ವೆರಗಿಸಿ ನಾನಾ | ತೆರದಪನಾದವ | ಬೆರಸುವೆನಿವರಿಗೆ || ೩ || 

ವಾರ್ಧಿಕ 
ಹಂಚೆಸೆದು ನಾಲ್ಕು ಬಾಣಂಗಳನ್ನಿಬ್ಬರಿಗೆ ಮಿಂಚೆಸೆವ ತೆರದಲಿ 
ಪ್ರಯೋಗಿಸಲು ಪುಷ್ಟಶರ | ನಂಜೆವಾಹನ ಸರಸ್ವತಿಯರಿಗೆ ಮನಸು 
ಪಲ್ಲಟವಾದುದತ್ತಿತ್ತಲು ಮುಂಚೆ ತಾಳಿರುವ ಕಾಮನ ಹಗೆಯು ಬಯ 
ಲಾಗಿ | ವಾಂಛ ಹತ್ತಿತು ಮಹಾ ಸಂಭೋಗಸುಖಬಯಕೆ | ಗೊಂಚೆಸಗಿ 
ಕೈಗಳಿಂದಪ್ಪಿ ಮುದ್ದಾಡುತ್ತ ಶಾರದೆಯೊಳಿಂತೆಂದನು || ೧ | | 

ರಾಗ ಕಲ್ಯಾಣಿ ಏಕತಾಳ 
ಪದುಮನಯನೆ ಸುಗುಣಸದಸೆ ಮದುವೆ ಬೇಡವೇನ || ಚದುರ 
ಪತಿಯ ಭೋಗದೊಲವು । ಹುದುಗದಿಹುದೆ ಜಾಣೆ || ೧ || ಲೋಕವಂದ್ಯ 
ನಿನ್ನ ನುಡಿಗೆ । ಶೋಕ ಕಾ೦ಬುದಹಹ || ಓಕರಿಸುತಲಿದ್ದು ನಾವು 1 ಸೋಕ 
ಲಹುದೆ ವಿರಹ || ೨ || ಅಂತರಂಗ ತಿಳಿಯಲಾಗಿ | ಭ್ರಾಂತನೆಂದು ಬರಿದೆ || 
ಪಂಥನಾಂತು ಸ್ಮರನ ಬಯ್ದೆ | ಶಾಂತಭಾವಗೊಳದೆ || ೩ || ಕರುಣನಿಧಿಯೆ 
ಹೀಗಿರಿ | ತರುಣಿಯರನ್ನು ಒಲಿಸಿ- 1 ಹರುಷದಿಂದ ಲಗ್ನ ನಾಗ | ದಿರುವೆ 
ಯಾಕೆ ಸಹಸಿ || ೪ || 

ವಾರ್ಧಿಕ 
ಯಾಮಿನೀರಾಜಮುಖಿನುಡಿಗೆಂದನೆಲೆ ಮಂದ | ಗಾಮಿನಿಯೆ ನಿನ್ನ 
ಹೋಲುವ ಮುದ್ದು ನಾರಿಯರ | ಕಾಮಿಸುವೆ ವೈವಾಹದು ಹಕೆ ಹೊರ 
ತನ್ಯ ಸತಿಯರನ್ನೊ ನಿಜವು || ಸ್ವಾಮಿ ಚಿತ್ರಯಿಸು ನಾನೆಂಬುದಂ ನಾ 
ಸಹಿತ | ಕಾಮಿಸುವೆ ನಿನಗೆಣೆಯ ಸರ್ವಜ್ಞ ಮಹಿಮರಂ | ಭೂಮಿ ಮೂರ 
ರೊಳಿಲ್ಲ ನಾವೇ ಸಮಾನರು ಪರೀಕ್ಷಿಸಲೆಂದನದಕೆ || ೧ || 

ಭಾಮಿನಿ 
ಮುದ್ದು ಬಾಲಿಕೆ ಬರಿದೆ ನುಡಿಯುತ | ಲಿದ್ದು ಫಲವೇನಿಹುದು 
ತವಕದೊ | ಆದು ತಾವಿಲ್ಲಿಂದ ತೆರಳುವ ಗುಪಿತಮಂದಿರಕೆ | ಸದ್ದು 
ಗೆದೆಸುರತಸೌಖ್ಯನ | ಹೊದ್ದುತಲಿ ತಾಳಿರುವದೇಕೆಯ | ತಿದ್ದು ವಡೆ 
ಭಯವಿಲ್ಲ ನನಗೆಂದೊರೆವ ಸಮಯದಲಿ ೧ || 


ಬ್ರಹ್ಮಕಪಾಲ 

ರಾಗ ಸವಾಯ್ ಏಕತಾಳಿ 
ಆರ್ಭಟಿಸುತ ಮತ್ತಾ ಸಮಯದಿ ರವಿ | ಯರ್ಭಕನಾದ ಶನೀಶ್ವರನು || 
ನಿರ್ಭಯದಿಂದಲಿ ಹಿಡಿದನು ಹಾಜಕ | ಗರ್ಭನ ನಿರ್ಮಲದೇಹವನು || ೧ || 
ಅ೦ಭೋಜಾಸನ ಸುಕುಮಾರಿಯ ವದ | ನಾಂಭೋಜಕೆ ಭ್ರಮಿಸುತ 
ಲಿಂದು | ಸಂಭೋಗಕ್ಕೆ ಮನವಿರಿಸಿದ ಕಾರಣ ! ಮುಂಬರಿದಾವರಿಸಿದೆ 
ನೆಂದು | ೨ | ಗಮಿಸಾಚೆಯೊಳತ್ತಲು ಮತ್ತಾ ! ಭ್ರಮಿಸುತ ಬ್ರಹ್ಮನು 
ಮನಸಿನೊಳು || ಅಮಿತವಿನೋದದಿ ನಾಣಿಯ ಕೂಡುತ | ರಮಿಸಲು 
ಗುಪಿತಸ್ಥಾನದೊಳು || ೩ || 

ವಾರ್ಧಿಕ 
ಅವಧರಿಸು ರಾಜೇಂದ್ರ ಬಳಿಕಲಾ ಸಮಯದಲಿ | ನವರತುನವುಂಟ 
ಪವ ಶಿಲ್ಪಿಗಂ ತರುತಿರಲು | ತವಕದಲಿ ನಡೆ ತಪ್ಪಿ ಬಿದ್ದು ಪುಡಿಪುಡಿಯಾಗೆ 
ಲಕ್ಷಣವು ಹಾಳೆನುತಲಿ || ಕವಲುಚಿತ್ತದಿ ವಿಶ್ವಕರ್ಮ ತಾನಿರಲು ನಾ | 
ಸವಮುಖ್ಯರ೦ದರಬುಜಭವನೆಂದಂತೆ | ಭವನ ಶೂನ್ಯಾಕಾರವಾಗಿರಲು 
ಹಂಸದಿಂ ಗುಟ್ಟರಿದು ಸರ್ವ ಬಗೆಯ || ೧ || 

ರಾಗ ಕೇದಾರಗೌಳ ಅಷ್ಟತಾಳ 
ದೇವೇಂದ್ರ ಕರೆದೆಂದ ಬ್ರಹ್ಮಗೆ ನಿನ್ನ ಯ | ಸೇವೆಗೆನ್ನು ತ ಬಂದುದು || 
ಈ ವೇಳೆಯಲಿ ನೀನು ಕಾಣಿಸದಿದ್ದರೆ ನಾವೇನು ಮಾಡುವುದು || ೧ || 
ಸುತೆಗೆ ವಿದ್ಯಾಧಿಪತ್ಯನಗೆನೆನ್ನು ವ | ಕಥೆ ಪೊಸತಾಯಿತಲ್ಲ || ಜತೆಗೂಡಿ 
ನಮ್ಮನು ಕರೆಸಿರ್ಪುದೇತಕೆ | ವ್ಯಥೆಗೆ ಕಾರಣವಿದೆಲ್ಲ || ೨ || ಯೋಗ್ಯವಲ್ಲಿದು 
ನೋಡುಸರ್ತಿಯನುಲ ಸೌ | ಭಾಗ್ಯವ ನೀಗುವೆಯ || ಶ್ಲಾಘವಾಗದು 
ಕಾರ್ಯ ಮೊದಲು ತಾಳಿರುವ ವೈ | ರಾಗ್ಯವೇನಾದುದಯ್ಯ || ೩ || 

ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ 
ಬಲ್ಲಿದವರೇ ಹೀಗೆ ಮಾಡಿದ | ರೆಲ್ಲಿಯದು ಮಿಕ್ಕವರ ವಿಷಯವು | 
ಸೊಲ್ಲಿಸುತ ನಿಂತಿರಲು ಫಲವೇ | ನಿಲ್ಲಿ ವ್ಯರ್ಥ || ೧ || ಕೂಗುವುದು 
ಯಾರೊಡನೆ ಹಿಂದಕೆ | ಪೋಗುವುದು ನಾವೆನುತ ಮಸ್ತಕ | ದೂಗುತಲಿ 
ಶಕ್ರಾದಿ ಸಕಲರು | ಸಾಗುತಿರಲು || ೨ || ಒಂದು ಬಾರಿಗೆ ಬಂದ ಮಾರಿಯು | 
ಸಂದುದೆನುತಲಿ ತಬ್ಬಿದನು ಬಾ | ಲೇಂದುಮುಯಿ ಶಾರದೆಯ ಬಾ ಬಾ | 
ರೆಂದು ವಿಧಿಯು || ೩ | | 


ಯಕ್ಷಗಾನ 


ಭಾಮಿನಿ 
ಎಷ್ಟು ಸುಖವೋ ಮಾರನಾಟವು ! ಗುಟ್ಟುಗಳ ಭಾವಿಸದೆ ಕಾಮನ|| 
ನಿಷ್ಟುರತ್ವವ ವಹಿಸಿದೆವು ನಾನಾಪ್ರಕಾರದಲಿ || ಇಷ್ಟು ಘನವಿರೆ ಕೃಷ್ಣ ಕೆಲ 
ಸವ | ಬಿಟ್ಟು ಬಿಡಲೋ ಸಾಕೆನುತ ತಿಲ | ದಷ್ಟು ಜನರಪವಾದಕಂಜದೆ 
ಕ್ರೀಡಿಸುತ್ತಿರಲು || ೧ || 

ವಾರ್ಧಿಕ 
ಒಮ್ಮೆ ಮನ ಬಂದಂತೆ ನಿರ್ಮಿಸುವ ಮರೆತು ಮ ತ್ತೊಮ್ಮೆ ಶಾರ 
ದೆಯ ಮುಖಚುಂಬನನ ಗೆಯ್ಯ ತಾ | ನೊಮ್ಮೆ ನಲಿದಾಡುವಂ ನೋಡುವಂ. 
ಕೂಡುವಂ ವಾಣಿಗಾನಂದವೆನಿಸಿ || ಹೆಮ್ಮೆಯಂ ಕಾಣಿಸುವ ರೀತಿಯಿಂದ 
ಸತಿ | ಸಮ್ಮೇಳದೊಳಗಿರಲು ತಿಳಿದನು ತ್ರಿಯಂಬಕಂ | ಹರ್ದುದೇ 
ವಿಧಿಗೆ ನೋಳ್ಳೆ ತಾನೆಂದ ನುಡಿಸಿದಂ ಕಮಲಭವನ || ೧ || 

ರಾಗ ಧನಶ್ರೀ ಏಕತಾಳ 
ಯಾರಾ | ಹೇ ಬ್ರಹ್ಮ ಗುಪಿತವೇನ್ಮಾ | ಇದು ಯಾವ ಧರ್ಮ || 
ಯಾರಾ 1 ಹೇ ಬ್ರಹ್ಮ ಗುಪಿತನೇನ್ಮಾ | ಪ || ಯಾರಾ ಕಮಲಜ || 
ಬಾರಾ ವದನವ ತೋರಾ , ನರಗಳ | ತಾರಾ ಬೇಗದಿ || ಯಾರಾ | 
|| ೧ | ಉಂಟು ನಿನ್ನಲಿ ಕಾರ್ಯ ಕಾಣೆ | ಕೆಲಸವು ಹಲವು | ಗಂಟು 
ಬಿದ್ದಿದೆ ನನ್ನೊಳೆಂತೆ | ನಂಟುತನದಿ ಪೊರ | ನಂಟು ದಿವಸ ಹದಿ | ನೆಂಟು 
ಸರಿದುದೆನ 1 ಗಂಟುವುದಾಯಸ || ೨ | ಮುಚ್ಚು ತೀ ಪರಿಯಲ್ಲಿ ಕದನ | 
ಕುಳಿತಿರ್ಪುದೇಕೆ | ಬಿಚ್ಚು ತೋರಿಸು ನಿನ್ನ ಮುಖವ || ಅಚ್ಯುತನರಿದಡೆ | 
ಮೆಚ್ಚುವನೇ ಜಡ| ಹುಚ್ಚತನವ ಬಿಡು ! ಬಿಚ್ಚು ಕವಾಟವ || ಯಾರಾ | 

ಕಂದ 
ಕರೆಕರೆದೀಪರಿಯಲಿ ಶಂ | ಕರನಾ ಬ್ರಹ್ಮನ ವಿಚಾರಿಸುತ್ತಿರಲಾಗಂ || 
ಕರಕರೆಯಂ ತಾಳದೆ ಹಿನು ? ಕರಮುಖ ವಾಣಿಗೆ ಸರೋಜಭವನೊರೆದಂ||೧|| 

ಭಾಮಿನಿ 
ಚಪಲಲೋಚನೆ ಕೇಳು ಮೌನದ | ಜಪದೊಳಿಹ ಮಾತಾಡೆನೆನ್ನು ವ | 
ಶಪಥವನು ಕೊಂಡಿಹನು ಕಮಲಾಸನನು ನಿಜವೆನುತ | ಅಪರಿಮಿತ ಬೊಬ್ಬಿ 
ಡುವ ಜಂಜಡ 1 ಕಪಟವತಿ ವ್ಯಾಧನಿಗೆ ತಿಳುಹಿಸು ! ಸಫಲವನ್ನು ದೆಸಿ 
ಶಬರನೊಳೆಂದಳಾ ನಾಣಿ || ೧ || 


ಬ್ರಹ್ಮಕಪಾಲ 


ರಾಗ ಶಂಕರಾಭರಣ ಅಷ್ಟ ತಾಳ. 
ಕ್ಷುದ್ರ ಕಿರಾತ ನೀನು ಹೀಗೆನ್ನನು | ಪದ ಹೊಂದಿಸುವುದೇನು || 
ಭದ್ರವಾಗಿಹ ಮೌನಜಪದೊಳಗಿಹ ಬ್ರಹ್ಮ ರುದ್ರನೆ ಬರೆ ತಾನು ಮಾತಾಡ 
ಲಾರನು || ೧ | ಕಾಣೆ ಯಾರದು ನಾಣಿಯೆ | ಮಾತಿನಲಿ ಪ್ರ ! ವೀಣೆ 
ಕಾಮಿನಿಮಣಿಯೆ | ಜಾಣೆ ಕೇಳಭವನ ಮಾರುವ ಜಪನೆ ನಿ | ಸ್ನಾಣೆ 
ಕೇಳರಿಯೆನು ಬಾಗಿಲ ತೆರೆ ನೀನು || ೨ || ಸಾರತ್ತ ಜಡಮತಿಯೆ | ಬ್ರಹ್ಮನು 
ಪೇಳ | ಲಾರದೆ ಕದ ತೆರೆಯೆ !! ಕಾರಡವಿಯಲಿ ಬೇಟಿಯನಾಡುವಧಮನೆ | 
ಪಾರಮೇಷ್ಠಿ ಯನು ನೋಡಲು ದೊಡ್ಡ ಪೂಜ್ಯನೆ || ೩ || ಕಾಡ ಕಿರಾತ 
ನೆಂದು | ಚಾಳಿಸಿ ಮಾತ ! ನಾಡಲು ಜತನವಿಂದು || ಪಾಡಾದ ತನ್ನ ಯ 
ಮೂಲ ಪ್ರತ್ಯೇಕವು ! ನಾಡ ಮಾತಲ್ಲ ನೀನರುಹಲು ಫಲವಿಲ್ಲ || ೪ || 

ವಾರ್ಧಿಕ 
ವಾಗೀಶ್ವರಿಯು ಕನಲಿ ಹೇಳಿದಳು ನೀನೆಷ್ಟು | ಕೂಗಿದರು ತನ್ನೊಡನೆ 
ಲೋಕೇಶನರುಹದನು | ನಾಗಿ ಕದನಂ ತೆಗೆಯಲಾರೆ ನಡೆ ಬಂದಂತೆ 
ಸಮಯವಿದು ಸಲ್ಲದೆನಲು | ಕಾದುದುಕೋಪಾಗ್ನಿ ಶಿವಗೆ ಬಳಿಕದ್ದು ತದಿ | 
ಬಾಗಿಲನ್ನೆಡದ ಕಾಲಿಂದೊದೆದು ಮುಂದೆ ಸರಿ | ಯಾಗಿ ಕುಳಿತಿರುವ ವಿಧಿ 
ನಾಣಿಯರನೀಕಿಸುತ ಗರ್ಜಿಸುತಲಿಂತೆಂದನು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ 
ಎಲವಲವೊ ಹೇ ಬ್ರಹ್ಮ ಗುಸಿತದಿ : ನೆಲಸಿ ಠಕ್ಕನು ನಟಿಸಿ ಭಂಡರ | 
ಕೆಲಸಕನುವಾದೆಯೆಲ ಕೀರ್ತಿಯ | ಗೆಲವನಳಿಸಿ || ೧ || ಶುದ್ದ ಹೀನ ಕಿರಾತ 
ನಿನಗೆ ನಿ | ರುದ್ದ ವೇಕೆನ್ನೊ ಡನೆ ಬಹಳ ಪ್ರ | ಬುದ್ದನಾದೆಯ ಹೀನತೆಯು 
ತನ | ಗಿದ್ದಡರುಹು || ೨ || ಹೀನತೆಯ ಕೇಳುವೆಯ ನಿನ್ನಾ | ಧೀನದಲಿ 
ಶಾರದೆಯನಿರಿಸುತ ! ಮಾನಕೇತನಗಳುಪಲಾದುದೆ | ಹೀನತನವು || ೩ || 
ವ್ಯಾಧನೀನಹೆ ತಾನು ಮಾಡುವ ಸಾಧನವ ನಿಂದಿಸಲು ಯೋಗ್ಯನೆ | ಬಾಧ 
ಕವ ತೋರದಿರು ನಡೆಯೊ ವಿ | ರೋಧಗೊಳದೆ || ೪ || ಅಂತಿರಲಿ ಪೋಗುವ 
ವಿಚಾರವು 1 ಶಾಂತಿ ಹೊಂದದು ಶಿವನರಿಯೆ ಪ್ರಾಣಾಂತಿಕವು ನಿನ 
ಗಹುದು ವಿರಹದ | ಭ್ರಾಂತಿಯಿಂದ || ೫ | 

ವಾರ್ಧಿಕೆ 
ಬಪ್ಪುದೆಲ್ಲವು ಬರಲಿ ನಿನ್ನ ಪರಮೇಶನಿಂ | ದಪ್ಪುದಂನೋಡುವೆನು 
ಕರೆತಹುದು ಮೃಡನ ಹೀ | ಗಿಪ್ಪುದೇತಕೆನುತ್ತ ಗಜರುತಿರೆ ಕಂಡಾಗ 


ಯಕ್ಷಗಾನ 
ಮಾಯಾಕಿರಾತನಂದು || ತಪ್ಪುದೆಲ್ಲಿಂದ ಶಿವನಂ ತಾನೆ ಶಿವನು ತನ | 
ಗೊಪ್ಪುವ ನಿಜಾಕೃತಿಯ ನೋಡೆನುತ ಕಾಣಿಸಲ್ ಕಪ್ಪುಕಂಧರನ 
ಕಪಟಾಕೃತಿಗೆ ಕೈ ತಟ್ಟಿ ಪರಿಹಾಸ್ಯದಲಿ ಬ್ರಹ್ಮನು || ೧ || 

ರಾಗ ಮಾರನಿ ಏಕತಾಳ 
ಈಶನೆ ನೀ ಕೇಳಾದರೆ ನಿನ್ನ ಯ | ವೇಷನ ಮರೆಪಡಿಸಿ | ಈ ಶಬರಾ 
ಕೃತಿ ತೋರಿದೆಯಲ್ಲ ವಿ | ಶೇಷವೆನುತ ಗ್ರಹಿಸಿ || ೧ || ತೊಳಲದೆ ಕಾಡಿನೊ | 
ಛಲೆಯುವ ಜಂಜಡ | ಮೊಲ ಮುಂತಾದಿಗಳ ||ಕೋಲಲೊದಗುವ ಕಾರ್ಯವ 
ಕೈಗೊಂಡುದು | ಹೊಲಸಲ್ಲನೆ ಬಹಳ || ೨ || ಐದು ಕಪಾಲದಿ ನಾಕು 
ಶಿರಂಗಳ 1 ಕೋಯು ಶಬರತನುನ | ಗೆಯು ದಕಿನ್ನೇನುಸಿರಲಿ ಸಾಹಸಿ | 
ಹೌದು ತಿಳಿದೆನಭನ || ೩ || 

ರಾಗ ದೇತಿ ಅಷ್ಟತಾಳ 
ಏನೆಂಬೆ ! ಬ್ರಹ್ಮ ಏನೆಂಬೆ || ಪ || ಏನೆಂಬೆ ಬ್ರಹ್ಮ ವಿಕಲ್ಪ ಭಾವ 
ದೊಳು | ನೀನೆಂಬೆಯಲ್ಲಿ ಬಂದಂತೆ ಹೆಮ್ಮೆಯೊಳು || ಏನೆಂಬೆ || ೨ || 
ನಿನ್ನ೦ಥ ಮೂಢರ ಗೂಢದೋಷವನ್ನು ಚೆನ್ನಾಗಿ ತಿಳಿಯಲು ಶಬರವೇಷ 
ವನು || ಸನ್ನ ಹ ಗೆಯು ಸಂಚರಿಸಿ ಬಂದಿಹೆನು ! ತನ್ನ ನಿಂದಿಸುವರೆ 
ಯೋಗ್ಯನೆ ನೀನು || ೧ || ಮೃಗಪಕ್ಷಿಜಾತಿಯ ನಡತೆಗೆ ಚಿತ್ರ | ಸೊಗಸಾಗಿ 
ಹತ್ತಿತೆ ವಿರಹದ ಪಿತ್ತ || ಒಗಡುವುದೆನ್ನಯ ಮನಸು ನೋಡಿ | ಮೊಗವನು 
ಸುಡು ಸುಡು ಹೀನ ದುರ್ವೃತ್ರ || ೨ || ಧಾತ್ರಿ ಮೂರರಲಿ ಹೇಸಿಕೆಯ 
ತುಂಬಿಸಿದೆ ! ರಾತ್ರಿ ಹಗಲು ಕಾಮವಿರಹದಿ ಮೆರೆದೆ ! ಖಾತ್ರಿಯಾಗಿರುವ 
ಸದ್ದರ್ಮವ ತೊರೆದೆ | ಪುತ್ರಿಯಾಗಿರುವ ಶಾರದೆಯ ಭೋಗಿಸಿದೆ || ೩ || 

ರಾಗ ಕಾಂಭೋಜ ರುಂಪೆತಾಳ 
ಸುಕುಮಾರಿ ಶಾರದೆಯು ಬ್ರಹ್ಮನಿಗೆ ನಿಜವೆನುತ | ಯುಕುತದಿಂದಲಿ 
ಸಿದ್ದಗೊಳಿಸಿ || ಮುಕುತಿದಾಯಕ ಶಿವನು ಬೈ ವುತಿರೆ ವಿಧಿ ಪೇಳ | ಶಕುತಿ 
ಯಲಿ ಶಿವನ ಮೂದಲಿಸಿ || ೧ || ಅಂಜೆ ನಾ ನಿನಗೆಲವೊ ನಿನಗೆ ತನ್ನೊಳಗಿಷ್ಟು ! 
ನಂಜೇನು ಕರಿಹರಿಗಳಂತೆ || ಸಂಜೆಯಲಿ ಪರ್ವತವನಿಳಿದು ಹೆಣಕುಂಡದಲಿ | 
ಕೆಂಜೆಡೆಯನಲುಗಿಸುವ ಭ್ರಾಂತೆ || ೨ || ನರ್ಮ ಸಿಡಿದೀತೆರದೊಳೊದರ 
ಲೇಕಿದು ತನ್ನ ಧರ್ಮವೆಂಬುದ ನೀನು ತಿಳಿಯೆ || ನಿರ್ಮಲದ ಸೃಷ್ಟಿ ಯನು 
ಹಾಳು ಮಾಡುವೆಕೃಷ್ಣ | ಕರ್ವುವರ್ಜಿತನಾಗಿ ವಿಧಿಯೆ || ೩ || ವೃದ್ಧಿ 


ಬ್ರಹ್ಮಕಪಾಲ 

೧೭ 
ಹಾಳೆರಡು ತನ್ನಾಧೀನ ನಿನಗೆನ್ನ | ಸುದ್ದಿಯಾತಕೊ ಬೇಡ ತೊಡಕು !! 
ಹೊದ್ದಿ ಬಪ್ಪುದು ಕಷ್ಟ ಬಿಟ್ಟು ಕಳೆ ನಿನ್ನ ದು | ರ್ಬುದ್ದಿಯಲಿ ವದಗುವುದು 
ಕೆಡುಕು || ೪ || ಪುಂಡರೀಕಾಸನನೆ ಬಿಡು ಬಿಡೀ ಮಾತುಗಳ | ಪಂಢರಲಿ 
ಷಂಥ ನೀನಹುದು | ಭಂಡರಾಗಿರುವ ಮಧುಕೈಟಭರ ಭಯಕೆ ಮರೆ | 
ಗೊಂಡಧನು ಹೇಳಲೇನಿಹುದು || ೫ || 

ವಾರ್ಧಿಕ 
ನಿಂದಿಸುವೆ ಯಾಕೆಲವೊ ತನ್ನಿ೦ದಲಧಿಕ ನೀ | ನೆಂದಿಗಾದರು ಜಗ 
ದೊಳಲ್ಲ ಸರಿಸಮರಾವು | ನಂದಿವಾಹನ ನೀನು ಹಂಸವಾಹನ ನಾನು 
ಕೈಲಾಸಗಿರಿಯು ನಿನಗೆ || ಮಂದಿರವು ಸತ್ಯಲೋಕವು ತನಗೆ ಸೃಷ್ಟಿ ಲಯ | 
ಹೊಂದಿರ್ಪುದಿಬ್ಬರಲಿ ಪರಿಕಿಸಲು ಪಂಚಮುಖ | ದಿಂದೀರ್ವರಿಸೆವ್ವ ಹೀಗಿ 
ರಲು ನನ್ನ ನು ವಿಚಾರಿಸಲು ಯೋಗ್ಯನಹೆಯ || ೧ || 


ರಾಗ ಭೈರವಿ ಏಕತಾಳೆ 
ಕೆಂಗಿಡಿಗೆದರಲು ಶಿವಗೆ | ಅಜ ನಿಂಗಿತದಾಲೋಚನೆಗೆ | ಭಂಗಿ 
ಸಲೋ ವಿಧಿ ನಿನಗೆ | ಈ ! ಸಿಂಗಿತನದ ದುರ್ನುಡಿಗೆ || ೧ || ಸರಿಸಮರಾ 
ವೆಂಬುದನು | ಮದ | ಕರಿಸುತೆ ಹೇಳಿದೆ ನೀನು | ತ್ವರಿತದೊಳಗೆ ಗುರುತ 
ನನು | ಹೊಸ ! ಪರಿಯಲಿ ಕಾಣಿಸದಿರೆನು || ೨ || ತೋರ್ಪ ಶಿರಸ್ಸುಗ 
ಳಿಂದ | ವದ | ಗಿರ್ಪ ಕಪಾಲವನೊಂದ || ದರ್ಪದಿ ತರಿವೆ ಮದಾಂಧ | 
ಹೀ ! ಗಿರ್ಪಡೆ ಬಿಡೆ ಚಲದಿಂದ || ೩ || 

ರಾಗ ಭೈರವಿ ಅಷ್ಟ ತಾಳ 
ಶಂಕರನೆಂದುದನು | ಆಲಿಸುತಲಿ | ಪಂಕರುಹಾಸನನು || ಹೂಂಕರಿ 
ಸುತಲಾಗ ತನ್ನ ಯ ತೊಡಕು ಭ | ಯಂಕರವಹುದೆಂದನು || ೧ || ಅಹಿತ 
ಸ್ವಭಾವದೊಳು ! ತನ್ನ ಯ ದ್ವೇಷ| ವಹಿಸಲು ಜಗತಿಯೊಳು || ಸಹಿಲಾರದ 
ಕಷ್ಟ ಬರುವುದೆಂಬುದ ನೀನು 1 ಗ್ರಹಿಸಿಕೊ ಮನಸಿನೊಳು || ೨ || ಸೂಟ 
ಯೊಳಾನುಡಿಯ | ಕೇಳುತ ಚಂದ್ರ | ಜೂಟ ಬ್ರಹ್ಮನ ತಲೆಯ 1 ಚೂಟದ 
ನಾ ಕಣ ತಡೆಯಲಾರದ ಕಷ್ಟ 1 ನಾಟಿತು ಹೊಸ ಪರಿಯ || ೩ || 


ವಾರ್ಧಿಕ 


ಬೆರಳ ದಂಷದಿ ಹಿಡಿದು ವಿಧಿರುಂಡ ಮೃಡಗಿರಿಯೆ | ಹೊರಳಿದಂ 
ಬಿದ್ದೆದ್ದು ರೋಮಾಂಚನವು ಬಿರಿಯೆ | ಕೆರಳಿದಂ ಮೆಟ್ಟಿ ಧಂ ತಟ್ಟಿ ದಂ ಕುಟ್ಟದಂ 


ಯಕ್ಷಗಾನ 


ಸುಖ ಕಮೊಗ್ಗೆ ಮುರಿಯೆ ನರಳಿದಂ - ಬಿಡಿಸಲಾರದೆ ಮನಸು ಹಿಂಜ 
ರಿಯೆ | ತೆರಳಿದಂ ವರದಿಗಂಬರನಾಗಿ ಜಗವರಿಯೆ | ವಿರಳದಿಂದಜನು ತಾನೆಸ 
ಗಿರ್ಪ ಹೊಲಸು ಕೃತ್ಯಕೆ ಮನದಿ ಮರುಗಿ ನುಡಿಯೆ || ೧ || 


ರಾಗ ನೀಲಾಂಬರಿ ಏಕತಾಳ 
ಅಕಟ ಬಂತು ಹೇಸಿಕೆಗಳು | ಮಕರಕೇತಗಳು ಮೊದಲು| ಉಬ್ಬಿದೆ | 
ಮಗಳ | ತಬ್ಬಿದೆ || ೧ | ದ್ವೇಷವನ್ನು ಶಿವನೊಳಾಂತು | ಕೇಶ ಹೊಂದ 
ಲಾದೆನಿಂತು | ಕೆಟ್ಟೆನು | ಕಷ್ಟ ! ಬಟ್ಟೆನು || ೨ || ಈಗ ಪಿತನೊಳರುಹಿ 
ದುರಿತ | ನೀಗಲಾಪೆನೆನಲು ವಿಹಿತ | ವಾಗದು | ಕಾರ್ಯ | ಸಾಗದು || ೩ || 


ನಾರ್ಧಿಕ 
ಶ್ರೀಯರಸ ಯೋಗನಿದ್ರೆಯೊಳಿಹನು ತಿಳಿದು ಮಹ! ನೀಯ ಪುರುಷನ 
ಬಳಿಗೆ ತಾನು ತಿಳುಹುತ್ತ 1 ಲೀಯವಸ್ಥೆಯನೊರವೆನೆಂದು ನಿರ್ಮಿಸುತಿದ್ದ 
ಮೊದಲಿನಂತಬ್ಬಸೂನು|| ಹೀಯಾಳಿಸುವೆನು ಪರಮೇಷ್ಠಿ ಯನ್ನೆನುತ ರಮ | 
ಣೀಯವಹ ಸತ್ಯಲೋಕಕೆ ಕಾವು ಬರಲು ಪಾ ! ನೀಯಜಾಸನನು ಮೊಗ 
ದಿರುಹಿ ಮನುನಥಂ ನುಡಿಸಿದಂ ಕಪಟತನದಿ || ೧ || 

ರಾಗ ತೋಡಿ ಏಕತಾಳ 
ಬ್ರಹ್ಮನೆ ಯಾತಕೊ ಸಿಟ್ಟು | ತಮ್ಮನೊಳಿಷ್ಟು 1 ಒಮ್ಮನತೋರ್ಪುದು 
ಬಿಟ್ಟು ಸುಮ್ಮಗಿರ್ವೆ ಮೌನಪಟ್ಟು || ೧ || ಎಲೆ ಎಲೆ ಕಾಣಿಸದಿಂದು | 
ತಲೆಗಳಲ್ಲೂ ರಲ್ಲಿಯೊಂದು ಕಲೆಯು ತಗ್ಗಿ ತೇತಕಿಂದು ನೆಲೆಯ ಕೇಳೆ 
ತಾನೆ ಬಂದು ೨ || ರೋಗದ ಬಾಧೆಯೊ ದೈವ ! ಯೋಗವೋ ಪುತ್ರಿಗೆ 
ಗೆಯ | ಭೋಗದ ದೋಷವೊ ರುಂಡ | ಹೋಗಲಾಯ್ಕೆ ಬ್ರಹ್ಮದೇವ|| ೩ || 

ರಾಗ ಶಂಕರಾಭರಣ ಮಟ್ಟೆ ತಾಳ 
ಕಟಕಿನುಡಿಯನು ಕೇಳು ಬ್ರಹ್ಮನು | ಹಟವ ತಾಳುತ ಸ್ಮರನ 
ನೋಡುತ | ವಿಟಸಮೂಹದ ಗುರುಕಣಾ ಸದಾ | ಭಟತನಂಗಳ ತೋರಿದೆ 
ಭಲ | ೧ | ಅಲ್ಲಸಲ್ಲದ ದುರಿತ ದೋಷದ | ಖುಲ್ಲತನದೊಳು ನಡೆವ 
ತೆರದೊಳು | ನಿಲ್ಲದೆಸಗಿದೆ ಹಾಳುಮಾಡಿದೆ . ಹಲ್ಲ ಕಳಚಿ ನಿನ್ನ 
ದೂ ಡೆಲೊ || ೨ || 


ಬ್ರಹ್ಮಕಪಾಲ 


ನಾರ್ಧಿಕ 
ನಿಖಿಳಲೋಕದ ಮಹಾತ್ಮರ ಗೆಲಿದನೆಂದು ಪಾ | ತಕಿಯೆ ಕುಸು 
ಮಾಸ್ತಮಂ ತೆಗೆದೆಚ್ಚು ಮುದ್ದು ಬಾ | ಲಿಕೆಯ ರಮಿಸುವ ತೆರದಿ ಮಾಡಿದ್ದೆ 
ಸುಡು ನಿನ್ನ ಮುಖವ ಭಂಡಾತ್ಮ ನೀನು || ಶಿಖಿನಯನನಿಂದ ಹುತನಾಗೆನುತ 
ಶಪಿಸಿ ಮ | ಖಿಳವಂದಿತ ಪಿತಾಮಹನೆಂದು ಸುಜ್ಞಾನ | ಸುಖಿಯಾಗಿ ನೆಲ 
ಸಿರಲು ಕಾಮನತ್ತಲು ತಿರುಗೆ ಮೃಡನು ಪೊಸರೂಪನಾಗೆ || ೧ || 

ರಾಗ ನೀಲಾಂಬರಿ ಏಕತಾಳ 
ಅಯ್ಯೋ ಮಾಡುವುದೇನು ತಡೆಯದು ನೋವು! ಎನ್ನ |ಕಳು 
ನೆಲಸಿತಲ್ಲೊ ವಿಧಿಕಪಾಲವು || ೧ || ಚೋದ್ಯ ಹೊಂದಿದ ಕಾರ್ಯವಾಯ್ತು 
ಗ್ರಹಿಸಲು ! ಕಷ್ಟ ಸಾಧ್ಯವಾಗಿಯೆ ತೋರ್ಪುದಿದರ ತೊರೆಯಲು || ೨ || 
ರಕ್ತಮಾಂಸವನೆಲ್ಲ ಕೇಳುವುದೇನು 1 ಎಂದು | ಭಕ್ತ ಸಾಲಕ ರುದ್ರನರಿತು 
ಗುಟ್ಟನು || ೩ || ಪೋಪೆ ತಾನಿನ್ನು ಮುಂದೆ ಸ್ವರ್ಗನಗರಿಗೆ ! ಬರ | ಲಾಸೆ 
ನೆನ್ನು ತ ಶಕ್ತಗೆಂದ ಮಾತಿಗೆ || ೪ || 

ವಾರ್ಧಿಕೆ 
ವಿಶ್ವವಂದಿತನ್ನು ಡಂ -ಹೀಗೆ ಬರುತಿರಲು ದಿವಿ | ಜೇಶ್ವರಂ ನಾಕದೊಳು 
ಗ್ರಹಿಸಿದಂ ತನ್ನ ಲಿ ಮ ! ಹೇಶ್ವರನುನೊರೆದಂತೆ ಬಾರನಿದುವರೆಗಾಗಿ ಯಾಕೆಂ 
ಬದರಿಯದಾಯ್ತು 1 ವಿಶ್ವಾಸವನ್ನಿಡದೆ ಮರೆತನೆನುತಿರಲು ಹರಿ ! ದಶ್ವ 
ನೆಡೆಗಝಂದು ಗುರು ಬೃಹಸ್ಪತಿಯು ಜಗ | ದೀಶ್ವರಂ ಸ್ವರ್ಗಮಂದಿರಕೆ 
ನಡೆತಪ್ಪುದಂ ವಿವರಿಸಿದನೀಪರಿಯೊಳು || ೧ || 

ರಾಗ ಬೇಗಡೆ ಅಷ್ಟತಾಳ | 
ತಂಪುದೋರಿಕೊ ಮನದಲಿ ಬಿಡು ಚಿಂತೆಯ | ದೇವಸಾಲ | ಅಭೀಷ್ಟ | 
ಸಂಪೂರ್ಣವಾಗುವ ಕಾಲ ಬಂದೊಡ್ಡಿತು | ದೇವಪಾಲ || ಪ || ಆಹೊತ್ತು 
ನಮ್ಮಲಿ ಹೇಳಿದ ತೆರದಿಂದ 1 ದೇವಪಾಲ 11 ಬಪ್ಪ ! ನೀ ಹೊತ್ತು ಶಿವನು 
ಸುರಾಲಯಕಿತ್ತಲು | ದೇವಪಾಲ || ೧ || ಹಣ್ಣು ಫಲಾದಿ ಪುಷ್ಪಂಗಳನೊದ 
ಗಿಸು | ದೇವಪಾಲ'll ಮೂರು. | ಕಣ್ಣುಳ್ಳ ಹರನಿಗೆ ಹಿತವಪ್ಪ ತೆರದೊಳು| | 
ದೇವಪಾಲ || ೨ || 

ವಾರ್ಧಿಕ 
ಆನಂದಜಾತಪಾದಾಂಭೋಜಶೃಂಗ ಕೇ ! ಇಾನಂದದಿಂದ ಗುರು 
ವರನಿಂತು ನುಡಿಯೆ ಚಂ | ದ್ರಾನಂದಮುಖಿಯರಂ ಕರೆದೆಂದ ಶತಮಖಂ 


೨೦ 


ಯಕ್ಷಗಾನ 


ಹರನಿಲ್ಲಿ ಬರುವನಂತೆ || ಆ ನಂದನದೊಳಿರ್ಪ ಹಣ್ಣು ಫಲ ಪುಷ್ಪವ ಸ | 
ದಾನಂದಮೂರ್ತಿಗರ್ಪಿಸಲು ತಹುದೆನುತ ಪೂ 1 ರ್ಣಾನಂದಭಾವದೊಳು 
ಕಳುಹಿದಂ ಸಂತಸತರಂಗದಲಿ ಮುಳುಗುತಾಗ || ೧ || 


ರಾಗ ಕಾಂಭೋಜ ಏಕತಾe 
ಅಂಗನೆಯರು ನೆರೆಯೆ ! ಫಲಸುನ ಕೊಯ್ಯ | ಅಂಗನಾಮಣಿ 
ಯರು | ಶೃಂಗಕುಂತಲೆಯರು | ಮಂಗಳವದನೆಯರು | ಹರಿಣನೇತ್ರೆ 
ಯರು || ೧ | ವಾರಿಜಸುನಗಳು ಪಾರಿಜಾತಗಳು | ನಾರಿಜಾಲಕೆ 
ಸಿಕ್ಕಲು | ಕೊಯೊಟ್ಟಲು|| ೨ || ಜಂಬು ಕಿತ್ತಳೆ ಇಂದು | ಶಂಭು ಪ್ರೀತ್ಯರ್ಥ 
ವೆಂದು | ಕಂಬುಕಂಠಿನಿಯರಂದು | ಜೋಡಿಸೆ ನಿಂದು || ೩ || 

ರಾಗ ಶಂಕರಾಭರಣ ಅಷ್ಟತಾಳ 
ಬಂದನು | ಪರಮೇಶನು ವನದೊಳ| ಝಂದನು || ಪ || ಬಂದನು 
ಬಹಳ ಬೇಸರಿಸಿ | ಹಲ | ವಂದದಿ ಠಕ್ಕನು ನಟಿಸಿ | ಕೈಯ | ಕಂಧರಕಾಹಾರ 
ಬಯಸಿ || ದೇವ | ನಂದನದೊಳಗಿರ್ಪ | ಕಂದ ಫಲಂಗಳ | ಚಂದದೊ 
ಬಿತ್ತನು ಸುಂದರಚರಿತನು || ೧ || ಮುತ್ತಿನ ಮಣಿಗಳು ಬಹಳ | ಮಾಲೆ | 
ಗೊತ್ತಿರಂಜಿಸುವಂತೆ ಸಕಲ |' ರಜ್ಜು | ಹೊತ್ತಿಗೆ ವಿಮಲ ದಾಕ್ಷೆಗಳ || ಶಿಶು 1 
ಒತ್ತಿ ಕುಚನ ಭಕ್ತಿ ಸುತ್ತಿರ್ಸ ತೆರದಲಿ ಮುತ್ತಿ ಪಕ್ಷಿಗಳು ಮೆ . ಲುರ್ಪ 
ವನದೊಳು || ೨ | ಪುಲ್ಲಾ೦ಬಕಿಯರು ಕೊಯ್ದಿಟ್ಟ | ಸಣ್ಣ | ಳೆಲ್ಲವ ಕಸಿ, 
ಯುತ ಶ್ರೇಷ್ಠ | ಗೌರೀ | ವಲ್ಲಭ ಮುಂದಡಿಯಿಟ್ಟ | ಸ್ತ್ರೀಯ | ರುಲ್ಲಾಸ 
ಗೆಡುತ ಕಂ 1 ಡೆಲ್ಲನ ಮನದೊಳು ತಲ್ಲಣಿಸುತಲೀತ| ಮಲ್ಲತಸ್ಕರನೆಂದು|| ೩ || 


ರಾಗ ಸವಾಲ್ ಏಕತಾಳಿ 
ಬೆದರುತ ನಿಶ್ಚಯವರಿಯದೆ ಬಳಲುತ ಪೊದರುಗಳೆಡೆಯಲಿ ಸತಿ , 
ವೃಂದ || ಚದರಲು ಕಾಣುತ ಚರನೋರ್ವನು ಕಿಡಿ ! ಗೆದರುತ ರುದ್ರನ 
ತಡೆದೆಂದ || ೧ | ಗುಜುರು ಕೇಶದ ಜಡ ಬಡ ಫಡ ನಿಲು | ಜಜ್ಜು ತ ಸತಿ 
ಯರ ಬಳಲಿಸುವ || ಉಜ್ಜುಗ ಸುಲಭವೆ ಬಿಡೆ ಬಿಡೆ ನಿನ್ನನು | ರಜ್ಜುವಿನಲಿ 
ಬಿಗಿವೆನು ಕರವ || ೨ : ನೂಕುತಲತಲು ದೂತಗೆ ಭಯ | ಸೋಕುವು 
ದಾಯಿತು ದೃಢ ಮನಕೆ | ವ್ಯಾಕುಲದಲಿ ಸುರವರನೆಡೆಗ ಪ | ರಾಕು 
ಎನುತ ನಮಿಸಿದ ಪದಕೆ || ೩ || 


ಬ್ರಹ್ಮಕಪಾಲ 


ರಾಗ ಸಾವೇರಿ ಏಕತಾಳ 
ಬುದ್ದಿ ಯುತನೆ ಲಾಲಿಸಯ್ಯ | ದೇವಪಾಲ || ಪೊಸತು | ಸುದ್ದಿಯೊಂದು 
ಹೇಳಲಿಹುದು | ದೇವಪಾಲ | ಬಿದ್ದಿದೆ ಕೈ ಕಾಲು ತನಗೆ | ದೇವಪಾಲ || 
ವನದಿ | ಗುದ್ದಿ ಹೊಡೆದ ತಿರುಕನೋರ್ವ | ದೇವಪಾಲ || ೧ || ಓಟುಸತಿ 
ಯರ್ಗಂಜಿಸಿದನು | ದೇವಪಾಲ 11 ಆತ 1 ನೇಟು ಕಠಿನ ಮೊಣಗೊದ್ದ | 
ದೇವಪಾಲ | ಮೋಟುಕಾಲಿನಿಂದ ಬಂದೆ ದೇವಪಾಲ || ಅವನ | ಲೂಟಿ 
ಯನ್ನು ನಿಲ್ಲಿಸಯ್ಯ | ದೇವಪಾಲ || ೨ || 


ರಾಗ ಭೈರವಿ ಏಕತಾಳ 
ಕೇಳು ವಿರೋಧದಿ ಮಘವ ! ಖತಿ | ತಾಳು ಸಿರಿದ ಬಡ ಗೊರವ | 
ಮೇಲುಡುಕುತ ಬರೆ ಸರುವ | ತಾ ! ನಾಳು ಫಲವೆ ಸುರಪುರವ || ೧ || 
ಬಡ ತಿರುಕನು ಸಹ ಬರಿದೆ | ನಿಲ | ದಡರುತ ಸ್ವರ್ಗಕೆ ಬಹುದೆ || ಸಡಗರ 
ವನು ತೋರುವುದೆ | ಆ | ಜಡಮತಿಗಾನಂಜುವುದೆ || ೨ || ತೆಗೆ ತೆಗೆ ಭಯ 
ನಿನ್ನೇನು! ಸು | ಮೃಗೆ ಬಿಡೆ ಬಂದಾತನನು || ಹಗೆಯೋ ಯಾರೆಂಬುದನು | 
ಬಲು | ಬಗೆಯಲಿ ಕಂಡರಿಯುವೆನು || ೩ || 


ಭಾಮಿನಿ 
* ಧಿಷಣನನಿತರೊಳ ಜಂಭ | ದ್ವಿಷಗೆ ಪೇಳ್ವನು ಕೋಪಗೊಂಡರೆ | 
ವಿಷಯವಪ್ಪುದು ಬಂದವನೆ ಶಿವ ತಿರುಕನಲ್ಲೆನುವ || ವಿಷಯಗಳನಾಲೋ 
ಚಿಸುತಲನಿ | ಮಿಷವರೇಣ್ಯನು ಹಿಗ್ಗು ತಲಿ ಕಿ | ಷಹರನ ದರ್ಶನಕ್ಕೆ 
ನಡೆತಂದನು ವನಾಂತರಕೆ || ೧ || 

ರಾಗೆ ಆಹೇರಿ ಝಂಪೆತಾಳ 
ದೂರದಲಿ ನೋಡಿದನು ಸುರನಾಥನು 1 ಮೂರಂಬಕನ ದಿವ್ಯ ಲೀಲಾ 
ವಿನೋದವನು || ದೂರ || ಪ || ಮೊದಲಿನಂದದೊಳಲ್ಲ ಪರಶಿವನ ರೂಪ 
ವಿದು | ಬದಲಿಹುದು ಯಾವ ಕಾರಣವರಿಯೆನು 11 ಕದಲಿ ಬಿದ್ದಿಹ ಹೆಣನ 
ರುಂಡ ಕಯೊಳಗೇಕೆ | ತೊದಲಿನ ವಿಕಾರದಲಿ ತೋರುತಿಹನು | ದೂರ|| 
| ೧ || ಮಘನನೀ ತೆರದಿಂದ | ಚೋದಿಗವ ತಾಳುತ್ತ | ಲಘಹರನ ಹತ್ತಿರಕೆ 
ನಡೆತಂದನು || ಮಘಮಘಿಸಿ ರಾಜಿಸುವ ಶಿವನ ಪಾದಕೆ ಮಣಿದು | 
ಜಗವಂದ್ಯ ಜಯತು ಜಯ ಶರಣೆಂದನು || ದೂರ || ೨ || 


ಯಕ್ಷಗಾನ 
ವಾರ್ಧಿಕ 
ಬಂಟನಹುದಹುದಾನು ತನ್ನೊಳಗೆ ಕರುಣ ನಿನ 1 ಗುಂಟಾದುದ್ದೆ 
ಸಾಕು ಪೇಳಂತೆ ಬಂದೆ ಶಿತಿ | ಕಂಠ ನಾವಿಲ್ಲಿ ನಿಲಲೇಕೆಂದು ಪುರಕೆಯು 
ಮೂಲಮಂ ತಿಳಿದು ಕಯ್ಯ || ಗಂಟಲಿಗೆ ಹಣ್ಣು ಫಲ ಕೊಡಲು ತೃಪ್ತಿಸದೆ 
ಪೊರ | ನಂಟನಲ್ಲಿಂದ ಮೊದಲೊರೆದಂತೆ ನಡೆಸಿ ತನ 1 ಗಂಟಲಾಗಿಹ 
ಕಷ್ಟ ಮಕಿ ನಿವಾರಿಸಲೆಂದು ಯಕ್ಷನಗರಿಗೆ ರುದ್ರನು || ೧ | | 

ಭಾಮಿನಿ 
ಮೇದಿನಿಪ ಕೇಳ್ ಯಕನಗರದ ಬೀದಿಯಲಿ ಪೊಸ ವಿಕೃತಿ 
ವೇಷದೊ | ಆಯಿ ದನು ಬಲು ಭ್ರಾಂತನಂದದಿ ಮುಂಗಥೆಯ ಸಾರ || 
ಚೋದಿಗವಲಾ ಯಕಸತಿಯರೊ | ಳಾದಿಯಿಂದಲೆ | ದುಷ್ಟ ಕಾರ್ಯದ | 
ಹಾದಿಯಲಿ ನಡೆವಾಕೆಯತ್ವಿನಿಯ … ಮುಂಬರಿದು || ೧ || 

ರಾಗ ಜಂಜೋಟಿಏಕತಾಳ 
ಹಾ ಹಾ ಎನುತಲಿ ರುದ್ರನ ಕಂಡಳು | ಹಾ ಹಾ ರವದಲಿ ಹಾರಿ 
ದಳು | ನಗೆ ಬೀರಿದಳು | ಮದ | ವೇರಿದಳು || ೧ || ಐತಹನೊರ್ವನು 
ಯಾರಿವನರಿಯೆನು | ಕೈ ತವರೂಪನೆ ಬೇಡಿಗನೋ || ಬಲು ಕೇಡಿಗನೋ ! 
ನಾ | ಡಾಡಿಗನೋ || ೨ || ಭಸ್ಮವ ಬಡಿಯುತ ಸಿಡಿಯುತ ರುಂಡವ :| 
ವಿಸ್ಮಯರೂಪದಿ ತೋರ್ಪನಲ || ತಡೆ | ದೇನು ಫಲ | ನುಡಿ | ಸುವೆನು 
ಭಲ || ೩ || ಎಂದಾಕೆಯು ನಡೆ | ತಂದಳು ನಿಂದಳು | ಮಂದರಧರ ಹರಿ 
ಬಾಂಧವನ | ನೋ ! ಡುತ ವದನ | ಕೇ ! ಳ ಳು ಹದನ || ೪ || 

ರಾಗ ಕೇದಾರಗೌಳ ಅಷ್ಟತಾಳೆ 
ನೀನು ಯಾರಯ್ಯ | ತಿರುಕ | ನೀನು ಯಾರಯ್ಯ || ಪ || ನಾಡಾಡಿ 
ಭಿಕ್ಷುಕ ನೀನು | ಯಾರೆಲೊ ಯಾರ ಸೂನು | ಬಂದಿಹ ಕಾರ್ಯವೇನು | 
ಸರ್ವನ ಹೇಳು ನೀನು || ೧ || ಮತ್ತು ಸಿರಿದನೀಶ | ಹತ್ತಿಹುದಾ ಯಾಸ | 
ನಿತ್ತು ಮಾತಾಡೆ ಪ್ರಯಾಸ | ಕೊಡು ಮುಂಚೆ ಗ್ರಾಸ || ೨ || 

ವಾರ್ಧಿಕ 
ಆಟಗಳನೆಸಗಿ ಪದ್ಯಗಳ ಪೇಳುವುದು ಭಿ | ಕ್ಷಾಟನೆಯ ಮಾಳ್ಳವರ 
ಮರ್ಯಾದೆ ಪೊಸ ನೃತ್ಯ | ದಾಟಮಂ ತೋರು ಸಂಗೀತನುಂ ಮಾಡು 
ಮನೆನಿನಗೆಂಬ ನುಡಿಯು || ನಾಟಲಾ ಪರಶಿವನಿಗರಿನಾಯ್ತು ತಾಂಡ 


ಬ್ರಹ್ಮಕಪಾಲ 


ನದ | ಪಾಠ ತಪ್ಪಿ ಯೆ ಹಲವು ದಿವಸಗಳು ಕಷ್ಟದಲಿ | ದಾಟಲಾಗಿರ್ದು 
ಯಕ್ಷಿಯು ಪೇಳ ಬಗೆಗೆ ಬೇಕಾದಂತೆ ನರ್ತಿಸಿದನು || ೧ || 


భామిని 
ತುಟಿಯನಣಕಿಸಿ ನರ್ತಿಸುವ ಧೂ | ರ್ಜಟಿಯ ಮೂಲವ ಶೋಧಿಸದೆ 
ಸಂ | ಘಟಿಸಿ ಕಲುಮಣ್ಣುಗಳ ಭಿಕ್ಷೆಯ ಕೊಡುವೆ ನಿನಗೆನುತ || ಕುಟಿಲ 
ಮಾನಸಳಾಗಿ ಯತ್ನ ನ | ನಟಿಸಿ ಯಕ್ಷಿಯು ಹಾಸ್ಯಭಾವದಿ 1 ನಿಟಿಲಲೋಚನ 
ಗೆಂದಳತಿ ವಯ್ಯಾರಮಾತಿನೊಳು || ೧ || 


ರಾಗ ಶಂಕರಾಭರಣ ಅಷ್ಟ ತಾಳಿ 
ಮೆಚ್ಚಿದೆ ಭಳಿರೆ ಸಂತಸವಾದುದೆನಗೆ | ಹೆಚ್ಚಿನ ನೃತ್ಯ ಸೌಂದರ್ಯದ 
ಬಗೆಗೆ | ಭಿಕ್ಷೆಯನೀನೆ ನಿನಗೆ | ತೃಪ್ತಿಸು ನೀನು ಕಡೆಗೆ || ಮೆಚ್ಚಿದೆ || ೧ || 
ಆರೂ ಲೋಕದಿ ಕೊಡಲಾರದ ವಸ್ತು | ಕಾರುಣ್ಯ ಭಾವದಿ ಕೊಡುವೆನೇ 
ಹೊತ್ತು | ಕೂಗದಿರು ಬೇಸತ್ತು ! ನೀ ದಣಿದೆ ಈ ಹೊತ್ತು || ಮೆಚ್ಚಿದೆ || 
| ೨ | ಗುಟ್ಟಿನ ಭಿಕ್ಷೆಯ ಕೊಡುವೆನು ಹೆಚ್ಚು ದಿಟ್ಟಿಸಬಾರದು ಕಣ್ಣಳ 
ಮುಚ್ಚು | ಕಾಣಿಸದಿರು ಹುಚ್ಚು | ಭಿಕ್ಷೆಯ ಪಾತ್ರ ಬಿಚ್ಚು || ವೆಚ್ಚಿದೆ || ೩ || 
ಕೈಲಾಸವಾಸಿಯನಿಂತೊಡಂಬಡಿಸಿ ಕೈಲಾದುದೆನುತ ಕಲ್ಮಣ್ಣ ಸಂಗ್ರಹಿಸಿ || 
ಹಾಕಲು ಮದಕರಿಸಿ | ಕೃತ್ರಿಮಗಳ ವಹಿಸಿ | ಮೆಚ್ಚಿದೆ || ೪ || 


భామిని 
ಯಕ್ಷಸತಿ ಹೀಗೆಸಗಲಾಗ ತ್ರಿ | ಯಕನೀತಿಸಿ ಹೂ೦ಕರಿಸಿ ಮ | 
ರಕ್ಷಿಯಲಿ ಕಿಡಿಗೆದರಿ ನಿಂದನು ರೌದ್ರರೂಪದಲಿ | ಜಿ ಕಪಾತ್ರವನಲುಗಿಸುತ 
ಬಿಡ | ದಾಕ್ಷಣವೆ ಧರೆಗೊದ್ದು ತನ್ನ ಸ | ನಕ್ಷದಲಿ ಕಾಣಿಸುವ ಯಕ್ಷಿಯ 
ಜರೆವುತಿಂತೆಂದ || ೧ || 

ವಾರ್ಧಿಕ 
ದುಷ್ಟೆ ದುರಹಂಕಾರಿ ಯಾರೆಂದು ಮನದಿ ತಿಲ ! ದಷ್ಟೆನ್ನ ಮೂಲನ 
ವಿಚಾರಿಸದೆ ಸರಿಧರ್ಮ | ನಿಷ್ಠೆಯಂ ಮರೆಸಿ ಬರಿ ಹೊಲಸು ಭಿಕ್ಷೆಯನಿತ್ತೆ 
ಶಾಪಮಂ ಕೊಡುವೆ ನಿನಗೆ || ಭ್ರಷ್ಟೆ ಕೆಡೆ ಕೆಡೆ ಮುಂದೆ ದೈತ್ಯಯೋನಿಯಲಿ 
ಪಾ | ಪಿಷ್ಠೆ ಯಾಗಿಯೆ ಜನಿಸು ಪೋಗೆಂದು ಮುನಿಯ | ಕೆಟ್ಟೆನಯ್ಯಯ್ಯೋ 
ಯಾರಿವನೆಂದು ತಿಳಿದಳಾ ಪರಮೇಶನೆಂಬ ಬಗೆಯ || ೧ || 


ಯಕ್ಷಗಾನ 


ರಾಗ ನೀಲಾಂಬರಿ ಏಕತಾಳ 
ಯಾರಿಗೆಂಬೆನು ಮನದ ವಿಷಾದವ | ಮೂಲೋಕಹಿತನಾದ ಶ್ರೀಲೋಲ 
ಸಖನೆಂದು | ಆಲೋಚಿಸದೆ ಹೆಮ್ಮೆಯಾಂತೆ ನಾ || ಯಾರಿಗೆಂಬೆನು || ೧ || 
ದಾಸ್ಯಕರ್ಮದೊಳು ಸಂ | ಚಾಸ್ಯನ ಭಜಿಸದೆ | ಹಾಸ್ಯ ಕಾರ್ಯಂಗಳ 
ಮಾಡಿದೆ || ಯಾರಿಗೆಂಬೆನು || ೨ || ದೋಷವರ್ಜಿತನನು | ರೋಷಹೊಂದಿಸಿ 
ದೆನು | ತೋಷದಿ ಹುರಿ ಶಾಪ ಕೇಳೆನು ! ಯಾರಿಗೆಂಬೆನು || ೩ || 

ರಾಗ ಶಂಕರಾಭರಣ ಅಷ್ಟ ತಾಳ 
ಜಯವೆಂದು ಸನ್ನು ತೆಗೆಯಳು | ಶಿಖಿ | ನಯನಗೆ ಪೊಡಮಡು 
ತೆಂದಳು || ಪ || ಪಾಪಸಂಹಾರ ನಿನ್ನನು ತಾಗಿ | ಘೋರ| ಶಾಪವ ಧರಿಸಿದೆ 
ಸಿರಿದಾಗಿ 11 ಕಾಪಾಡು ತನ್ನ ನು ಲೇಸಾಗಿ | ಹುರಿ | ಶಾಪವ ಬೇಡಿಕೊಂಬೆನು 
ಕೂಗಿ || ಜಯ || ೧ || ಬಸವಳಿದಿನಿತು ಯಕ್ಷಿಯು ಮುತ್ತಾ ಬಲು | ವ್ಯಸನ 
ದೊಳಿರಲಾಗ ನೋಡುತ್ತ || ಶ್ವಸನಬಾಂಧವನೇತ್ರ ಗ್ರಹಿಸುತ್ತ ! ದಯ | 
ಪಸರಿಸುತೆಂದನು ಜರೆವುತ್ತ || ಜಯ || ೨ || 

ರಾಗ ಬೇಗಡೆ ಅಷ್ಟ ತಾಳ 
ಕಾಂತೆ ಕೇಳ್ ಬಲವಂತಹಂಕೃತಿಯು | ವಿಪರೀತಮದವಿರ | ಲೆಂತೆನುವೆ 
ನಿನಗೊದಗಿತೀ ಗತಿಯು || ಪಿಂತೆಯೇ ನೀನಿನಿತು ಸದ್ದು ಣ | ವಂತೆಯಾದರೆ 
ಘೋರಕರ್ಮದ | ಚಿಂತೆ ಹೊಂದಲಿ ಕಿತ್ತೆ ಬಿಡು ನಿ | ನ್ನಂತೆ ಯಾರಿಹರಿನ್ನು 
ಲೋಕದಿ | ಕಾಂತೆ || ೧ || ಎನುತ ಬೋಧಿಸಿ ಬಿಡಿಸುತಲಿ ವ್ಯಥೆಯ ! 
ತ್ರೇತಾಯುಗದಿ ಕಲಿ | ಹನುಮನಿಂದ ನಿವೃತ್ತಿಯಹ ವಿಷಯ | ಮನು 
ಮಥಾರಿಯು ಗೆಯು ಕಳುಹಲು | ದನುಜೆ ಲಂಕಿಣಿಯಾದಳಿಕೆಯು | 
ಸನುಮತಿಸಿ ಪರಮೇಶ್ವರನು ಜಗ | ವನು ವಿಷಾದದಿ ತೋಳಲಿ ಬಳಲುತ || 
ಕಾಂತೆ || ೨ | ಠಕ್ಕು ವೃತ್ತಿಯೊಳಿರುವ ನಾರಿಯರ | ಹೆಮ್ಮೆಯಲಿ ಬಲು 
ನದ 1 ವುಕ್ಕುತಿಹ ಗಂಡಸರಹಂಕಾರ | ಸೊಕ್ಕುಗಳ ನಿಲಿಸುವಡೆ ದೃಢ 
ಮನ | ವಿಕ್ಕುತಲಿ ಪರಮೇಶ್ವರನು ವರ 1 ತಕ್ಕು ಸಾಯನ ಯೋಚಿಸುತ್ತ 
ಧು | ಮಿಕ್ಕುತಲಿ ವನದೊಳಗೆ ಬಂದನು || ೩ | | 

ವಾರ್ಧಿಕ 
ರಾಜರಾಜನಸಖಂ ಕಂಡರಿತು ಸಜ್ಜನ ಸ 1 ಮಾಜವಂ ಮತ್ತಲ್ಲಿ 
ಘನ ಪತಿವ್ರತೆಯರ ವಿ | ರಾಜಮಾನಸಕೆ ತಲೆದೂಗುತ್ತ ಪೊಗಳುತ್ತ ಮುನಿ 


೨೫ 


d 


ಬ್ರಹ್ಮಕಪಾಲ 
ಮಹೋಗ್ರನ ಗರ್ವವ | ತಾ ಜವದೊಳರಿದು ಸತಿ ಕುಮುದೆಯಳ ಠಕು 
ತನ | ಮಾಜಲಾಗುವೆನೆಂದು ಬರುತಿರಲು ಕಾನನದಿ | ರಾಜರ್ಷಿ ವರ 
ಮಹೋಗ್ರನು ತರುಣಿ ಕುಮುದೆಸಹ ವಿಪರೀತಮನದೊಳಿರಲು || ೧ || 

ರಾಗ ಕೇದಾರಗೌಳ ರುಂಪೆತಾಳ 
ಅನ್ನೆಗೆ ಮಹೋಗ್ರನೊಲಿದು | ತನ್ನ ನಿಜ | ಕನ್ನೆ ಯಳ ತಾನೆ ಕರೆದು || 
ಇನ್ನೇನ ಹೇಳಲಿಹುದು | ಸದ್ದು ಣ ಪ್ರಸ | ನೆ ನಾರಿಯರೊಳಹುದು || ೧ || 
ಅನಕ ಹೇಳಿದಳು ಭಾವೆ ! ಸತಿಯರಿಗೆ | ಘನ ಕಾರ್ಯ ಪತಿಯ ಸೇವೆ || 
ಜನಕಜನನಿಯರು ಫಲವೆ । ತಾನಿಂದು | ತನಕ ಹೀಗಾಚರಿಸುವೆ || ೨ || 
ನಲ್ಲೆ ನೀನೀಸರಿಯೊಳು 1 ಇರುವವಳು | ಬಲ್ಲೆ ಮೃಡನೊಮ್ಮೆ ಬರಲು || 
ಕಲ್ಲೆದೆಯ ತಾಳಿ ಮೊದಲು | ತಾನರುಹ | ದೊಲ್ಲಿ ಶಿವನಂ ನೋಡಲು || ೩ || 
ಪ್ರಾಣವಲ್ಲಭನು ನೀನು | ಹರನ ಸು | ತ್ರಾಣಕಿಮ್ಮಡಿರೂಪನು || ಜಾಣ 
ಸಾಮರ್ಥ್ಯಯುತನು | ಇಂತಾಗೆ | ಕಾಣಲೇತಕೆ ಹರನನು || ೪ || 

ವಾರ್ಧಿಕ 
ಅಗ್ರಗಣ್ಯನು ಪೇಳ ಪಾತಾಳಲೋಕದಿಸಮಗ್ರ ಮುನಿಗಳು 
ಕೂಡಿ ಯಜ್ಞ ಮಂ ಮಾಳು ದು ಪ ರಿಗ್ರಹಿಸಲಾಗಿಹೆನು ವಡಬಟ್ಟು 
ತಾನ ಲಾಪೆ ಪರ್ಣಾಲಯದಲಿ || ಜಾಗ್ರತೆಯೊಳಿಹುದೆನಲು ವಲ್ಲಭನೆ 
ತವ ಪದಾ | ನುಗ್ರಹವು ತನಗಿರಲು ಭಯವಿಲ್ಲವೆನಲಾ ನು 1 ಹೋಗ್ರ 
ಮುನಿ ಸಮ್ಮತಿಸಿ ತೆರಳುತಿರೆ ಕಂಡಾ ದಿಗಂಬರಂ ನುಡಿಸಲಿಂತು || ೧ || 

ರಾಗ ಕಲ್ಯಾಣಿರೂಪಕತಾಳ 
ಧನ್ಯನಾದೆ ಕರುಣಸಾಗರ | ಮಹಾತ್ಮ ಮುನಿವ | ರೇಣ್ಯ ತಮ್ಮ 
ಕಮಲದಿನಕರ || ಅನ್ಯಭಾವ ಬೇಡಶಕುತಿ | ಶೂನ್ಯನಾದೆ ಕಾವ ಯುಕುತಿ | 
ನಿನ್ನ ದೈಸೆ ಗ್ರಾಸವಿತ್ತು ! ತನ್ನ ಸಲಹು ಕರುಣವೆತ್ತು 1 ಧನ್ಯ || ೧ || 
ಮರುಳು ತಿರುಕ ಏನನೊರೆವೆಯ | ಕಪಾಲವನ್ನು ತಿರುಹುತಿಲ್ಲಿ ಯಾಕೆ 
ಬಂದೆಯ || ಹರುಷದಿಂದ ಯಜ್ಞಕೆನುತ | ನಿರತನಾಗಿ ಪೋಪೆನy | ತೆರುವು 
ದೆನಗೆ ಗ್ರಾಸವೆನುತ | ಲರುಹಲೇಕೆ ತನ್ನೊಳಿ | ಧನ್ಯ || ೨ || ಆಶ್ರಯಿಸುತ 
ಕೇಳಡಿನಿತಕೆ | ನಿರರ್ಥ ಭೇದ | ಮಿತ್ರನಾಗಿ ನುಡಿವೆಯೇತಕೆ | ವಿಶ್ರಮಿಸುವ 
ರಾದಡೆಯು ತh ನಾಶ್ರಮಕ್ಕೆ ಪೋಗುವೆನು ಕ | ಥಾಶ್ರವಣವು ಬೇಡವೆ 
ನಿ | ರಾಶ್ರಯವನ್ನು ಕಾಣಿಸುವೆಯ | ಧನ್ಯ || ೩ || ಮೂಢನಿನ್ನದಿದುವೆ 


ಯಕ್ಷಗಾನ 
ಪೊಸ ಕಥೆ | ನಮಾಲಯದಲಿ | ಪ್ರೌಢಳೆನ್ನ ಸತಿ ಪತಿವ್ರತೆ | ಗೂಢತೆ 
ಯೋಳಗಿಹಳು ನಂದಿ ರೂಢ ಬರಲಿ ತನ್ನ ನುಜ್ಞೆ ! ಗೂಡದಾಕೆ ಬರಿದೆ 
ಮಾತ ! ನಾಡಲ್ಲೆಸೆ ನೀನು ಸಾಡೆ || ೪ || 

ವಾರ್ಧಿಕ 
ವಂಚನೆಯ ಮಾತಲ್ಲ ತಿರುಗಿ ನಾ ಬಹ ತನಕ | ಚ೦ಚಲಿಸದಿಲ್ಲಿ 
ನಿಂತಿರು ನೀನು ನಿನಗಾನು | ಕಾ೦ಚನವೊ ಹಣ್ಣುಗಳೊ ಬೇಕಾದ ಭಿಕ್ಷೆಯಂ 
ಕೊಡುವೆನೆನುತಲವನು || ಪಂಚಮುಖ ಮೃಡನು ಮುನಿಪತ್ನಿಯಂ ಪರಿ 
ಕಿಸಲು | ಸಂಚರಿಸುತಯ್ಕೆ ಮಾಯಾಬಲೆಯ ಬೀಸುತ | ಮಂಚದಲಿ ಕುಳಿ 
ತಿರ್ಪ ಕುಮುದೆಗಾ ಸಖಿಯೋರ್ವೆತೋರಿದಳು ಬಹ ತಿರುಕನ || ೧ || 

ರಾಗ ನವರೋಜು ಏಕತಾಳ 
ನೋಡುನೋಡಕ್ಕವ್ವ ನಲಿ | ದಾಡುತಲಯ್ಯ ಹನೊರ್ವ||ಜೋಡು 
ಕರಂಗಳ | ನೀಡುತ ಭಿಕೆಯ | ಬೇಡುತ ನಲಿದು ನಗಾಡುತ ಬರುವನು || 
|| ೧ | ಭಿಕ್ಷುಕನಾಗಿರಲೇನು | ಇವ | ನೀಕ್ಷಿಸಲಂಗಜಸನನು | ಅಕ್ಷಯ 
ತೆರೆದು ನಿ | ರೀಕ್ಷಿಸು ಈತನ | ಸೇಕ್ರಿಸಲಾದುದ | ಭಕ್ಷಿಸಲಿವುದು || ೨ || 
ಬಡವರು ಯೋಚಿಸಿ ಬರಲು । ಬಲು | ಸಡಗರವನು ಕಾಣಿಸಲು || ಜಡರುಹ 
ನಾಭನು 1 ವಡಬಡಲಾರನು | ತಡವೇತಕೆ ಮುನಿ | ಮಡದಿಶಿರೋಮಣಿ|| ೩ || 

ರಾಗ ಸೀಲು ಏಕತಾಳ : 
ನಾಚಿಸಬೇಡ ವ್ಯರ್ಥ | ಇದು ಯಾವ ಸ್ವಾರ್ಥ | ಪ್ರಾಚೀನದ ಫಲ 
ದರ್ಥ || ಯಾಚಿಸಿ ಹೊಟ್ಟೆಯ ತುಂಬಿಸುತಿಹ ಬಡ | ನಾಚಿಕೆಗೆಡುಕನ ವದ 
ನವ ನೋಡುವುದೇನು | ಬಿಡು ನಾನು | ಇದು ತಾನು | ಮನದೊಳು ನಡ 
ಬಡೆನು || ೧ || ಎಂಥವನಾಗಲಹಾ | ಮಾತಾಡಲಾರೆ | ಕಾಂತನಪ್ಪಣೆ 
ವಿನಹ | ಸಂತಾಪನೆ ಕಾರಣವಿದು ಬಿಡುಸಿದ್ದಾಂತವಿದ್ದೆ ಸಲೆ ಕಂಡವ 
ರೊಳು ಮನವಿರಿಸಿ : ಮದಕರಿಸಿ | ಅನುಕರಿಸಿ | ನಡೆವೆನೆ ವಿಭ್ರಮಿಸಿ || ೨ || 
ಊಹಿಸುತಿನಿತಿರಲು | ರುದ್ರನು ಭಿಕ್ಷಾಂ ದೇಹಿಯೆನುತ ಬರಲು ! ಮೋಹಿಸಿ 
ಕುಮುದೆಯು ಮನಸಿಗೆ ಭ್ರಮೆಯಾ | ವಾಹಿಸುವಂದದಿ ಕಾರ್ಯ೦ಗಳ 
ಗುರಲು | ಸರಿ ನಿಲಲು | ಪರಿಕಿಸಲು | ಮುನಿಸತಿ ನೋಡಿದಳು || ೩ || 

ರಾಗ ಸಾವೇರಿ ಏಕತಾಳ 
ಅಮ್ಮಮ್ಮ ಇವನೆಂಥ ಮೋಹನಾಂಗನು | ಅಂಥ | ಬ್ರಹ್ಮನೊ 
ಕಂದರ್ಪನೋ ಸದ್ದರ್ಮನೊ ಬಲು ರಮ್ಯ ಕಾಂಬ | ಪ || ಸೃಷ್ಟಿಕರ್ತನಾದ 


೨೬ 


ಬ್ರಹ್ಮಕಪಾಲ 
ಕಮಲಸಂಭವ | ಗರು | ಗಟ್ಟಿ ಸಕಲ ಪುರುಷರುಗಳ ಚಂದನ || ತೆಗೆ 1 
ದೊಟ್ಟಿನಲ್ಲಿ ನಿರ್ಮಿಸಿದನೊ ಎನ್ನುವ ಹಾಗೆ 1 ದೃಷ್ಟಿಗೀಗ ಸೊಗಸಿನಿಂದ 
ಕಾಣುವ || ೧ || ಮುಖ್ಯವಾದ ಕಾರ್ಯ ಮೊದಲು ಭಿಕ್ಷೆ ೨ | ಇತ್ತು ! 
ಸೌಖ್ಯ ಪಡಿಸಿ ಮತ್ತೆ ಪೊಸತು ವಾರ್ತೆಯು | ಮಧುರ | ವಾಕ್ಯದಿಂದ ಕೇಳು 
ತನ್ನ ಪ್ರೇಕ್ಷೆಯ | ಈತ | ಗೈಕ್ಯಳಾಗಿ ಸಲಿಸಲಾಷೆ ನಿಶ್ಚಯ || ೨ || ತಡೆಯ 
ಬಾರದಿವಗೆ ಗ್ರಾಸವೀಯಲು ! ಎಂದು | ನಡೆಯಲೊಳಗೆ ಸಖಿಯು ಗುಟ್ಟು 
ಕೇಳಲು | ಕಯ್ಯ | ಹೊಡೆದು ಹೊಡೆದು ನಗುತ ಹಾಸ್ಯ ಗೆಳು| ಅವಳ | 
ಕಡೆಗೆ ನೋಡದಲ್ಲಿ ಕುಮುದೆ ಬಯ್ದಳು|| ೩ || 

ರಾಗ ಕೇದಾರಗೌಳ ಅಷ್ಟತಾಳ 
ನಾನೊಂದು ವಿಷಯದೊಳಿರುತಿರ್ಪ ಸಮಯದಿ ! ನೀನೊಂದ ನುಡಿವೆ 
ಯಲ್ಲಿ | ಏನೊಂದು ತಿಳಿಯದ ಬರಡು ಹೆಂಗಸು ಪೋಗೆ1 ಮೇಣ್ 
ಬಾರೆ ಬಾಲೆ || ೧ || ಆಕ್ಷೇಪ ನುಡಿಯದೆ ತೆರಳೆಂದು ಕಳುಹುತ | ಷೇಕೆಯ 
ತಿದ್ದರೆಂದು || ದ್ರಾಕ್ಷೆ ದಾಳಿಂಬಾದಿ ಫಲಗಳ ಕೂಡಲು | ಭಿಕ್ಷೆಯನೀಯ 
ಲೆಂದು || ೨ || ಭೂತೇಶನುಸಿರಿದ ಬಂದಿಲ್ಲಿ ಸುಮ್ಮನೆ | ಸೋತೆನೆಂಬುದು 
ನಿಜವು || ಕಾತೆಷ್ಟು ನಿಲುವುದು ತೆರಳುವೆ ಬದಲಿನ್ನು | ಮಾತೇಕೆ ನಿಷ್ಪಲವು || 
|| ೩ || ಹೀಗೆಂದು ಹೇಳುತ ಪೊರಟು ಹೋಗುವದನು ! ವಾಗೆ ಸದಾಶಿವನು || 
ನೀಗೆನು ಸಮಯವನೆನುತಲಿ ಕುಮುದೆ ಮ | ತ್ಯಾಗ ಬಂದಳು ಹೊರಗೆ || ೪ | | 


భామిని 
ಎತ್ತ ಹೋದನೋ ತಿರುಕ ಕಾಣಿಸ | ನಿತ್ಯ ಬಲ್ಲವರಾರೆನುತಲ 1 ತ್ಯ 
ಪರಿಕಿಸಿ ಕಂಡಳಾ ಪೋಗುವ ಮಹಾತ್ಮಕನ || ಚಿತ್ರಸಂತಸಳಾಗಿ ಜಂಬು 
ಕ | ಸಿ . ..ಖರ್ಜೂರಾದಿಗಳ ತಂ | ದಿತ್ತಳಭನಗೆ ತಿಂಬುದೆನುತಲಿ ಮುಗುಳೆ 
ಹೇಳಿದಳು || ೧ || 

ರಾಗ ಸುರುಟಿ ಏಕತಾಳ 
ನಮಿಸುವೆ ಪಾದಗಳ | ಮನದಲಿ 1 ಕ್ಷಮಿಸಪರಾಧಗಳ || ಗವಿಸಲು 
ಬಿಡೆ ವಿ | ಶ್ರಮಿಸುತ ಬಂದಿಹೆ | ರಮಿಸೆನ್ನನು ನೀ | ನಮಿತ ವಿನೋದದಿ || 
|| ೧ || ಮೋಡಿಯೊಳಾನಿರಲು ! ನಿನ್ನನು ! ನೋಡಿದೆ ಸರಸದೋಳು !! 
ಮೂಡಿಗೆ ಶರವನು | ಹೂಡಿ ಸ್ಮರನು ವಶ | ಮಾಡಿದನೆನ್ನನು | ಝಾಡಿಸಿ 
ಮನವನು || ೨ || ಕಾಯಜನಲಗುಗಳ ! ಕಠಿನದ | ಗಾಯಕೆ ಮದ್ದು ಗಳಾ || 


ಅಲೆ . 


ಯಕ್ಷಗಾನ 
ಪಾಯದಿ ನಿನ್ನ ಸ | ಹಾಯದಿ ಗೆ ನಿ | ರಾಯಸ ಧರಿಸುವೆ | ಕಾಯಲು 
ನುತಿಸುವೆ || ೩ || 

ರಾಗ ನಾದನಾಮಕ್ರಿಯೆ ಏಕತಾಳ 
* ಇಂದುವದನೆಗೆಂದ ಶಿವನು | ಬಂದು ಬರಿದೆ ತಡೆದೆ ನೀನು | ಕುಂದು 
ಕೊರತೆಯನ್ನು ಕುಲಕೆ | ತಂದುಕೊಳುವೆಯ || ಬಂದುದೆಲ್ಲ ಬರಲಿ ಸುಗುಣ || 
ಸಿಂಧು ಬಿಡೆನು ನಿನ್ನ ಬಾ ಬಾ | ರಂದು ಮುಟ್ಟ ನಿಸಲು ಹೇಳ | ನಂದು 
ರುದ್ರನು || ೧ || ಮುಟ್ಟ ಬೇಡ ದೂರ ನಿಲ್ಲು ! ಗುಟ್ಟನೊಂದ ಹೇಳಲಿಹುದು | 
ತೊಟ್ಟ ವ್ರತವು ಬೇರೆ ಕಾಣೆ 1 ಬಟ್ಟ ಕುಚೆಯುಗೆ || ಸುಟ್ಟ ವ್ರತವೊ ತಪವೊ 
ಭೋಗ | ಗೊಟ್ಟಡದುವೆ ಫಲದ ಯೋಗ | ಮುಟ್ಟಲಾಪೆನೆನಲು ಪೇಳ | 
ದುಷ್ಟ ವೈರಿಯು || ೨ || 

ರಾಗ ಮೋಹನ ಏಕತಾಳ 
- ಶಾಂತಳಾಗು ಶಾಂತಳಾಗು ಪೇಳುವೆನೆಲ್ಲ | ಸುಗುಣ 1 ವಂತ ಶಿವಗೆ 
ಸಹಿತ ಭ್ರಮಿಸ | ದಂತರಂಗ ಶುದ್ದರೂಪ|| ೧ | ವರ್ಷದಲ್ಲಿ ದಿವಸವೆರಡು 
ಯಾರನಾದರು | ಅಂಗ | ಸ್ಪರ್ಶನ ಮಾಡಿ ದೋಷ! ದರ್ಶನವಾಗುವುದು 
ಮೋಸ| ೨ || ಸೂರ್ಯ ಮುಳುಗಿ ನಾಳೆ ಸಂಜೆಯಾಗಲಿ ಬಾಲೆ 1 ಪೇಳ | 
ಕಾರ್ಯವನ್ನು ನಡೆಸಲಾಷೆ | ಧೈರ್ಯಳಾಗು ಸತ್ಯ ಶೀಲೆ || ೩ || 

భామిని 
ನಿರ್ಣಯದ ಮಾತೆನುತಲಾ ಶುಭ | ವರ್ಣ ಸತಿಗರುಹುತ್ತಿರಲು ನಿ | 
ಸ್ತ್ರೀರ್ಣವಹ ಪಾತಾಳದಲಿ ಮುಖ ಮುಗಿಸಿ ಮುನಿವರನು || ಸ್ವರ್ಣ ಧನ 
ಧಾನ್ಯಾದಿಗಳ ಸಂ | ಪೂರ್ಣದಿಂದೊದಗಿಸುತ ತನ್ನಯ ! ಸರ್ಣಮಂದಿರ 
ಕಯ್ಲಿ ಕಾಣಿಸದಿರೆ ನಿಜಾಂಗನೆಯು || ೧ || 

ರಾಗ ಕಾಂಭೋಜ ಝಂಪೆತಾಳ 
ಹುಡುಕಿದನು ಕಾಮಿನಿಯ ಕರೆಕರೆದು ಸಲ ಡಿದು | ಮಿಡುಕಿ ಮನ 
ದೊಳುಕೋಪದಿಂದ || ತುಡುಕಿ ಕೈಯಲಿ ಕೊರಡ ಸಿಕ್ಕಿದರೆ ನಾರಿಯನು | 
ಮಡುಹಿ ಕೊಲ್ಲುವೆನೆನುತ ಬಂದ || ೧ || ಯಂತ್ರವನ್ನು ಬರೆದಿಕ್ಕಿ ಬಳಿಕ 
ನಶ್ಯಾಕರಣ | ಮಂತ್ರವನ್ನು ಜಪಿಸಿ ಬಾಯಿಯೊಳು || ತಂತ್ರಗೀತೆರದಿ ಸತಿ 
ಯರಿಗುಂಟೆ ಸತಿಯರಸ್ವತಂತ್ರವೇ ಹಾಯೆನುತ ಬರಲು || ೨ || ಕುಮುದೆ 
ಪರಿಕಿಸುತ ಪೇಳಳು ಕಪಟಗೊರವನೊಳು | ಸುಮದ ತಗಿ ತು . ನಮ್ಮ 


0 


ಬ್ರಹ್ಮಕಪಾಲ 


ದಮನ || ದುಮುಕಿ ಬಂದೀ ಕ್ಷಣವೆ ಕೋಲುವ ನಮ್ಮನು ಮೌನಿ | ಪ್ರಮುಖ 
ನಾಗಿಹ ತನ್ನ ರಮಣ || ೩ || ಕೊಳಜಗಂಧಿನಿ ಬಾಲೆ ಪತಿಯ ಶಿಕ್ಷೆಗೆ ಭೀತಿ| 
ಗೊಳಲೇಕೆ ಶಿವಮಂತ್ರದಿಂದ || ಕೊಳಲಿ ಬಹ ಪಾತಕನಿವೃತ್ತಿಯಪ್ಪುದು 
ನೋವು! ಗೊಳದಸ್ಯರುಗಳ ದೆಸೆಯಿಂದ || ೪ || 


ಭಾಮಿನಿ, 
ಭೂಪ ಕೇಳೀ ತೆರದಿ ಶಿವ ಮಂ | ತೋಪದೇಶವ ಮುನಿಪನರಸಿಗೆ | 
ಲೋಪಗೊಳದರುಹಿ ಮನಿತರಲಿ ಕಿಡಿನುಸಗಿ | ಕೋಪಮಾನಸನಾಗಿ 
ವಿಲಯದ | ರೂಪವನ್ನು ಧರಿಸುತ ಮಹೋಗ್ರಾ | ಟೋಪದಲಿ ನಡೆತಂದು 
ಪಿಡಿತಾಕಿದನು ಕಾಮಿನಿಯ || ೧ | | 

ರಾಗ ಘಂಟಾರನ ಅಷ್ಟ ತಾಳ 
ಮತ್ತೆ ಗಂಟಲ ಸಿಡಿಯುತ್ತಿದೆವು ! ಕತ್ತೆ ಪಾತಕಿ ನೀಚ ಕಡು 
ದು | ರ್ವೃತ್ತೆ ಬಿಡೆ ಬಿಡೆ ನಿನ್ನನು || ೧ | ವಂಚಿಸುತ್ತಲಿ ತನ್ನಲಿ ಭಕುತಿಯ ! 
ಕಿಂಚಿತವು ನೀನಿಡದೆ ತಿರುಕನ | ವಾಂಛಿತಕೆ ಗುರಿಯಾದೆಯ || ೨ | ಮುಗುಳೆ 
ಗರ್ಜಿಸಿ ತಿವಿಯುತ್ತ ಕೆಂಗಿಡಿ | ಯುಗುಳುತಿರೆ ಸತಿ ಮಂತ್ರಬಲದಲಿ ನಗು 
ತಿರಲು ಶಿವನೊರೆದನು || ೩ || 

ವಾರ್ಧಿಕ 
ತಂಪಾದುದೆನ್ನ ಮನವೆಲೆ ಋಷಿಯೆ ನಿನಗೆಣೆಯ | ದಂಪತಿಗಳುಂಟಿ 
ಮಹದಾಶ್ಚರ್ಯ ಯಾವ ಪಾ | ರಂಪರೆಯೊಳಿನಿತಿಲ್ಲ ನಿನ್ನ ಸತಿ ನಿನ್ನ ಶಿಕ್ಷೆಗೆ 
ಬೆದರಿ ಕಾತರಿಸುತ || ಕಂಪನವ ಕೊಳದಿಹಳು ಮೃಡಗೆ ಭ್ರಮಿಸದ ನಾರಿ | 
ಗಿಂಪಾಯ್ತಿ ತಾಡನ ಪತಿವ್ರತೆಯು ನಿಜ ನೀವು ಸಂಪಾದನೆಯ ಗೆಯ 
ಯೋಗಪ್ರಭಾವಗಳ ವಿವರಿಸಲ್ಕರಿದು ತನಗೆ || ೧ || 

ರಾಗ ಭೈರವಿ ಏಕತಾಳ 
ಕೇಳಿದನಾ ಋಷಿವರನು | ಶಶಿ | ವಳಿಯ ಸರಿಹಾಸ್ಯವನು || ತಾಳಿದ 
ನತಿ ಕ್ರೋಧವನು | ಹೀ | ಯಾಳಿಸಿ ನುಡಿವೆಯ ನೀನು || ೧ || ಪೆಟ್ಟರಿ 
ಯಲು ಕೊಳದಂಥಾ ! ಬಲು | ಗುಟ್ಟಿನ ಮಾಯದ ಮಂತ್ರೆ || ಕೊಟ್ಟರೆ 
ಸತಿಗೆ ಸ್ವತಂತ್ರ |ಹಿಮ್ಮೆಟ್ಟಿಸಲಾವೆ ಕುತಂತ್ರ || ೨ | ಬಣಗನೆ ನಿನ್ನನು 
ಬಿಡೆನು | ದು | ರ್ಗಣರಲಿ ವೆಗ್ಗಳ ನೀನು || ತ್ರಿಣಯನೆ ತಡೆಯಲಿ ತಾನು ! 
ಮಾ | ರಣದಲಿ ನಿನಗಳಿಸುವೆನು || ೩ || 


ಯಕ್ಷಗಾನ 


ಕಂದ 
ಅಬುಧಿಯು ತಳಮಳವಾಗಲ್ 1 ತ್ರಿಭುವನ ಮೆಚ್ಚಲ್ ಮುನೀಶ 
ನೆಸಗುತ ಮುಖವಂ || ವಿಬುಧಾರ್ಚಿತನಾಗಿಹ ಲಯ | ಪ್ರಭುವ ಹತಿಸಲು 
ತ್ರಿಶೂಲವೊಂದನು ಪಡೆದಂ || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಕಂಡೆಯಾ ಜಡ ತಿರುಕ ನಿನ್ನಯ | ಮಂಡೆಯನು ತಿವಿದೊತ್ತಿ 
ಮಾಂಸವ | ತುಂಡೆಸಗುವಾಯುಧನ ಸರಿ ಕೈ | ಗೊಂಡೆನಿದಕೋ || ೧ || 
ಕಾಳಕೂಟದ ವಿಷವ ತುಂಬಿಯು 1 ತಾಳಲರಿವುದೆ ಶೂಲದಿದಿರಲಿ | ಬಾಳಲಾ 
ಪೆಯ ಪರಿಕಿಸೆನ್ನ ಕ | ರಾಳತನವ || ೨ | ಗರ್ಜಿಸುತಲಿಂತರುಹಿ ಕರುಣವ| 
ವರ್ಜಿಸುತ ಶೂಲವನು ಬಿಡಲುವಿಸರ್ಜಿತಾಯುಧ ಸಿಡಿದು ಹೇಳಿದ | 
ನೂರ್ಜಿತದಲಿ || ೩ || 

* ರಾಗ ಬಿಲಹರಿ ಏಕತಾಳ 
ಪೂತುರೆ ಸುಜ್ಞಾನಿ | ಮಹಾಮುನಿ | ಪೂತರೆ ಸುಜ್ಞಾನಿ || ಚೆನ್ನಿಗ 
ಋಷಿವರ ಶೂಲವು ಸಿಕ್ಕಿತು ನಿನ್ನಿಂದಲಿ ತನಗೆ 1 ಬಪ್ಪುದು ನಗೆ || ೧ || 
ಆರಲಿ ಕೇಳರು ಕಿ ಲೋಂದನು 1 ತಾರರು ಧರಣಿಯೊಳು | ಹಂಕೃತಿ 
ಯೊಳು || ೨ || ಲೋಹದ ತುಂಡಿನ ಶೂಲವನಾದರು | ಮೋಹದಿ ಕರುಣಿ 
ಸಿದೆ ! ದಯಾನಿಧೇ || ೩ || 

ವಾರ್ಧಿಕ 
ಸರ್ಪಸಂದೋಹನಂ ನಿರ್ಮಿಸುತ ಮುನಿಯು ಕಂ | ದರ್ಪವೈರಿಗೆ 
ಬಿಡಲು ಧರಿಸುತ್ತ ಕಂಠದೊಳು | ಸರ್ಪಭೂಷಣನಾಗಿ ರಾಜಿಸಿದನಾ ತ್ರಿಯಂ 
ಬಕನು ಸಂತೋಷದಿಂದ || ದರ್ಪದೊಳಗಾನಹೋಗ್ರ೦ ಬಳಿಕ ಮುಂದಿ 
ನೊಳು| ತೋರ್ಪಮರರಹಿತನಂ ಕೊಲುವ ಸಾಧನಕೆವೊದ1.ಗಿರ್ಪ ಮಾರಣ 
ಮುಖದ ಕುಂಡದಿಂದಿಬ್ಬರಂ ಪಡೆವ ಕಾರ್ಯಕೆ ಜಪಿಸಲು || ೧ || 


ಭಾಮಿನಿ 
ಬಾಪುಜೋತ್ಯನು ಲಾಲಿಸೈನಂ | ತಾಹುತಿಯ ಸಾಮರ್ಥ್ಯ 
ದಿಂದಲಿ : ರಾಹುಕೇತುಗಳಂತೆ ವ್ಯಾಘಾಸುರ ಗಜಾಸುರರು | ಬಾಹುಬಲ 
ರುದ್ಧ ವಿಸಿ ಕಣ್ಣಿಗ ನಾಹುತನ ಕಾಣಿಸುತಲಂದಾ | ಕಾಹುರದಿ ನಿಂದಿರ್ದ 
ರಗಣಿತ ಘೋರನಾದದಲಿ || ೧ | | 


ಬ್ರಹ್ಮಕಪಾಲ 


ರಾಗ ಕೇದಾರಗೌಳ ಅಷ್ಟತಾಳ 
ವಾರಣಾಸುರನೆಂದ ಪಡೆದುದು ಯಾಕಮ್ಮ | ಮಾರಣಾಧ್ವರದಿ 
ನೀನು || ಕಾರಣವರುಹಲು ಬಂದಿರ್ಪ ಭಯವ ನಿ | ವಾರಣ ಮಾಳ್ ವಿನ್ನು || 
|| ೧ || ಕುಡಿಯಲು ಬೇಕೆ ಸಮುದ್ರವ ಫಣಿಪನ | ಹಿಡಿಯಲು ನೆನೆದಿಹೆಯ || 
ಪುಡಿ ಪುಡಿ ಗೆಯ್ಯಿ ಮಂದರಗಿರಿಯನು ! ನುಡಿದುದ ಮಾಟ್ಟೆನಯ್ಯ !! 
|| ೨ | ತಿಳುಹುತ್ತ ಸಕಲವನವರೊಳು ಮುನಿನಾಥ | ಕಳುಹಲು ದ್ವೇಷ 
ದಿಂದ ಬಲುಹ ಕಾಣಿಸುತ ಮಹೇಶನ ತಡೆಯಲು ! ತಳುವದೆ ಖಾತಿ 
ಯಿಂದ || ೩ || 

ರಾಗ ಭೈರವಿ ರುಂಪೆತಾಳ | 
ಹುಲ್ಲು ಮತಿ ಜಡತಿರುಕ | ನಿಲ್ಲು ನಿಲ್ಲಿ ನಿನ್ನ ಕೊಲ್ಲುತಲಿ 
ಮಾಂಸವನು | ಮೆಲ್ಲುವೆವು ನಾವು || ೧ | ಕಂಡ ಕಂಡಬಲೆಯರ 1 ತಂಡ. 
ವನು ಪಿಡಿದೊಯ್ದ | ಭಂಡನಹುದಯ್ಯ ಭೂ | ಮಂಡಲದೊಳಿನ್ನು || ೨ || 
ಕೊಬ್ಬಿದ ಮದಾಂಧತೆಯೊ | ಮುಬ್ಬಿ ಗರ್ವದೊಳಿಸಿತು 1 ಬೊಬ್ಬಿಡುವುದೇಕೆ 
ಭಯ | ಹಬ್ಬಿಸುತ ಜಗಕೆ || ೩ || ಬೇಡೆಲವೊ ನಿನಗೆಮ್ಮ | ಕೂಡೆ ಸಲು 
ಗೆಯು ನೋಡು! ನೋಡೆನುತಲಿರಿಯಿ ! ದಾಡೆ ಯಿಂ ಖಳರು || ೪ || 

ವಾರ್ಧಿಕ 
ಘೋರತರ ರಕ್ಕಸರು ನಾನಾ ಪ್ರಕಾರದಲ್ಲಿ ಹೋರಾಡುತಿರ ಲವರ 
ಶೂಲದಲಿ ಸಂಹರಿಸಿ | ಮೂರಕ್ಷನಾದ ಮೃತ್ಯುಂಜಯಂ ತೊಗಲನುಡುತಲಿ 
ನಗುತ ಮುನಿರಾಯಗೆ || ಶೂರನಹುದಹುದು ನೀ ಮಾಡಿರ್ಪ ಪುಣ್ಯ ದುಪ ! 
ಕಾರವಿದು ಚರ್ಮವಾದರು ವಸನಕೆಣೆಯಾಗಿ | ತೋರಲಾದುದು ತನ್ನ 
ಸೌಭಾಗ್ಯ ನಿನ್ನ ಸರ್ತಿಲತೆ ಮೇಲೆ ಬಂತು | ೧ || 

భామిని 
ವಿಂಗಡಿಸಿ ಮುನಿ ಬಳಿಕ ಬಲು ಭೂ | ತಂಗಳನು ನಿರ್ಮಿಸಿದ ಭೇತಾ | 
ಇಂಗಳನು ಸೃಷ್ಟಿಸುತ ಕಳುಹಿದನಧಿಕ ಸಂಭ್ರಮದಿ | ಅಂಗಜಾರಿಯ 
ಸಮ್ಮುಖದಿ ಹಲ 1 ವಂಗದಲಿ ಕುಣಿದಾಡುತ್ತಿರುವಪ್ರಸಂಗವನ್ನು ನೋಡಿದ 
ಮಹೋಗ್ರಮುನೀಶ ಬೆರಗಿನೊಳು || ೧ || 

ರಾಗ ಕಾಂಭೋಜ ರುಂಪೆತಾಳ 
ಆಶ್ಚರ್ಯನನನಾದ ಕುಮುದವಲ್ಲಭನು | ನಿಶ್ಚಯವ ಮಾಡಿದನು 
ರುದ್ರನೆಂಬುದನು || ೧ || ಅರಿಯದಾದೆನು ಮೊದಲೆ ಪರಮೇಶನೆಂದು 1 


ಯಕ್ಷಗಾನ 
ಬರಿದೆ ತಪ್ಪೆಸಗಿದೆನಹಂಕೃತಿಯೊಳಿಂದು || ೨ || ಕಮೆಯ ಬೇಡುವೆನೆನುತ 
ಖುಷಿಯು ನಾಚುತಲಿ | ರಮೆಯ ಪೂರ್ವಜಗೆರಗಿ ನುತಿಸೆ ಭಕ್ತಿಯಲಿ || ೩ || 


ರಾಗ ಮಧ್ಯಮಾವತಿ ತ್ರಿವುಡೆತಾಳ 
ಶಂಭು ಶಂಕರ ಪಾಹಿ ಮಾಂ | ಜಯ ಮಹದೇವ || ಶಂಭು ಶಂಕರ 
ಪಾಹಿ ನಿನ್ನ ಸ | ದಾಂಬುಜವ ಮರೆವೊಕ್ಕೆ ಜಯತು ದ ! ಯಾಂಬು 
ಧಿಯೆ ಕಾಪಾಡು ನೀನೆನ ! ಗಿಂಬು ಕೊಡು ಸುಜ್ಞಾನಹೀನಗೆ || ೧ || 
ಸಾವನಪುರುಷ ನೀನು ಎಂಬುದದನು | ಭಾವದಿ ತಿಳಿಯದಾನು | | 
ದೋಷವ ಗೆಯ್ದೆ 1 ಪಾನಕಾಂಬನು ನೀನು| ಬದಲೆಂಬುದೇನು || ಆವ ತಪ್ಪು 
ಗಳಿರಲು ನಿಜ ಭಕು | ತಾವಳಿಯನುದ್ದರಿಸಿ ಕರುಣದಿ | ಕಾವ ಮಹಿಮನೆ 
ನಿನ್ನ ಮೂಲವ ! ನಾವನ್ನೆ ಬಲ್ಲವನು ಲೋಕದಿ || ೨ | ಪುಣ್ಯವರ್ಜಿತ 
ನಾದೆನು | ನಿರ್ಭಯದಿ ದಾ ! ಕಿಣ್ಯವಿಲ್ಲ ಬೈದೆನು | ಮಾರಣನ ಕಾ | 
ರ್ಪಣ್ಯದಿಂದಲಿ ಗೈದೆನು ! ಬಲು ಬಾಧೆಗಳನು | ಗಣ್ಯಗೊಳದೆಸಗಿದೆನು ರವಿ 
ಲಾ | ವಣ್ಯಶೋಭಿತ ನಿನ್ನೊಳಗೆ ಕಾ | ರುಣ್ಯವನು ತಾನಿಡದೆ ಗೊಂಡಾ || 
ರಣ್ಯದಲಿ ಪಗೆಯಾಂತು ಸುನ್ನುಗೆ || ೩ || 


ರಾಗ ನೀಲಾಂಬರಿ ಏಕತಾಳ 
ಸೈರಿಸಾದಡೆ ಮುನಿರಾಯ ಕೇಳು | ವೈರಿ ನೀನೆನಗಲ್ಲ ಸರ್ವಕಾರ್ಯ 
ದೊಳು || ಪ || ಅಂಬರವಿಲ್ಲದೆ ದೇಶದೇಶದೊಳು ದಿ | ಗಂಬರಾಕೃತಿಯಿಂದ 
ತೊಳಲಿದೆ ಮೊದಲು | ಮುಂಬರಿದೆನಗಾಯ್ತು ನಿನ್ನಿಂದ ವ್ಯಾಘ್ರ ಚ | 
ರ್ಮಾ೦ಬರಧರನೆಂಬ ಬಿರುದು ಲೋಕದೊಳು || ೧ || ಕರಿಚರ್ಮಧರನಾದೆ 
ಶೂಲಪಾಣಿಯೆನಿಪ್ಪ ಬಿರುದನು ತಾಳಿದೆ ಫಣಿಭೂಷನಾದೆ || ಅರಿತು ನಾನೆಸ 
ಗಿದೆ ವಿಪರೀತ ಗೆಯ್ದಿದೆ | ಹರಿಯಾಣೆ ಪುಸಿಯಲ್ಲಿ ಪಗೆ ನಿನ್ನೊಳಿಲ್ಲ || ೨ || 


ವಾರ್ಧಿಕ 
ಉಚಿತನಲ್ಲಿದು ನೋಡು ಗರ್ವ ಮದಹಂಕಾರ | ಖಚಿತಮಾನಸರಾಗ 
ಬಾರದೆಂಬೀ ಬಗೆಗೆ 1 ರಚಿಸಿರ್ಪುದಿನಿತು ಕಾರ್ಯಂಗಳಂ ನಿನ್ನ ಸತಿಗೆರಡ 
ನಾಲೋಚಿಸುವೆನೆ || ನತಿಸಲೇಕಿನ್ನು ನಾರಿಯ ಕೂಡು ನೀನೆನುತ | ಶುಚಿ 
ಶುಭ ವರ್ಣ ವಿಸ್ತರಿಸುತಲಿ ಬೋಧೆಯಂ | ಶಚಿವರಾದ್ಯರು ಪೊಗಳುವಂತೆ 
ದಂಪತಿಗಳ ಜತೆಮಾಡಲನಿತರೊಳಗೆ || ೧ || 


ಬ್ರಹ್ಮಕಪಾಲ 


ರಾಗ ಮಧ್ಯಮಾವತಿ ಏಕತಾಳ 
* ಒಯ್ಯಲಾರ್ಭಟಿಸಿ ಕಪಾಲವು | ಗುಹ | ನು ಪೇಳಿದನಿಂತು ಕಷ್ಟವು|| 
ಏನ | ಗೆಯ್ಯಲಿದಕೆ ಕಾಣೆ ಯತ್ನ ವು | ಆಹ | ಕಯ್ಯ ಪೀಡಿಸುತಿದೆ ರುಂಡವು || 
| ೧ || ಶಶಿಯ ಹೊತ್ತವನ ಪ್ರಯಾಸನ | ನೋಡಿ | ಖುಷಿಯು ಪೇಳ ನು 
ಬಿಡು ಖೇದನ | ಕೆಟ್ಟ 1 ನಿಶಿಚಾರಿಗಳು ಬಡವರ್ಗನ : ಹೊಯ್ತು ! ನಶಿಸ 
ಲಾಸರು ಜಪ ಹೋಮವ || ೨ || ಮಡುಹಿ ದಾನವರ ಕ್ಷಣಾರ್ಥಕೆ | ತೃಪ್ತಿ ! 
ಕೊಡುವುದೊಳ್ಳಿತು ವಿಧಿರುಂಡಕೆ || ವಡ| ಬಡುವುದೆನ್ನಲು ಶುಭಕಾರ್ಯಕೆ | 
ಮನ | ನಿಡುತ ಶಂಕರನಯೆ ಮುಂದಕೆ || ೩ || 


ನಾರ್ಧಿಕ 
ಇತ್ತ ಕೇಳರ್ತಿಯಲಿ ಪೃಥ್ವಿಪನೆ ಮತ್ತೆ ಪುರು | ಷೋತ್ತಮನ ಮಿತ್ರ 
ದುರ್ವೃತ್ತರಂ ಹುಡುಕುತ್ತ ! ಲತಯೆ ಹೊತ್ತ ಕೈ ಕತ್ತರೀಸುತ್ತಲ 
ನೋಡುತ್ತಲಂದು || ಚಿತ್ರದಲ್ಲಿ ಮತ್ತತನವೆತ್ತು ರುಧಿರಾಸುರ ದು | ರಾತ್ಮ 
ಘನ ರತ್ನಗಿರಿಯುತ್ತರದಿ ನೆಲಸುತ್ತ | ಲುಮರ ಮೊತ್ತಮಂ ಕುತ್ತಿ ಬಡಿ 
ದೊತ್ತಲೆಣಿಸುತ್ತ ದೈತ್ಯರೊಳೆಂದನು || ೧ || 

ರಾಗ ಶಂಕರಾಭರಣ ಮಟ್ಟೆ ತಾಳ 
ಚಂಡಬಲರು ಕೇಳಿ ವಚನವ | ಶಭಾಸು ಭಳಿರೆ | ಚಂಡ ಬಲರು || 
|| ಪ || ಚಂಡಬಲರು ಕೇಳಿ ಹೀಗೆ | ಭಂಡರಾದ ಮೌನಿತತಿಗೆ | ದಂಡನೆ 
ಯನು ಗೆಯ್ಯ ಬಗೆಗೆ ! ಕಂಡಪುದು ವಿನೋದವೆನಗೆ || ೧ || ಒದ್ದು ಮುಖವ 
ಕೆಡಿಸಿ ಹವಿಯ | ಮೆದ್ದು ಬಡಿದು ಮೌನಿತತಿಯ ! ಮುದ್ದು ಮೊಗದ ನಾರಿ 
ಮಣಿಯ / ರಿದ್ದಡವರ ತರುವ ವಿಷಯ || ೨ || ಹತ್ತು ತಿಂಗಳಾಯ್ತು ನರರ | 
ಕತ್ತು ಮುರಿದು ಮಾಂಸರುಧಿರ ತುತ್ತುಗೊಳದೆ ಸುಭಟನಿಕರ | ನಿತ್ತು 
ಫಲವೆ ಹೊರಡಿರೀಗ || ೩ || 

ನಾರ್ಧಿಕ 
ದೋರ್ದಂಡ ರಕ್ಕಸಂ ಇ೦ತರುಹಿ ವಾಜಿಯ | ನೈರ್ದ೦ ನಿಶಾಚರರ 
ಕೂಡಿ ಖಡ್ಗವ ಧರಿಸಿ | ತೋರ್ದಂ ಮಹಾಭಯಂಕರವ ದುಶ್ಯ ಕುನಗಳು 
ಬರಲದರ ಗಣ್ಯಗೊಳದೆ !! ಮಾರ್ದ೦ ವನಾಂತರದಿ ಸಾಧುಗಳನರಸುತ್ತ | 
ಸಾರ್ದಂ ಸಮಸ್ತ ಖಳರೊಡೆಯ ಕೆಂಗೆಂಡನಂ | ಕಾರ್ದ೦ ಕೃತಾಂತಗಿಮ್ಮಡಿ| 
ಯಾಗಿ ಮುನಿಗಳಂ ಬಡೆದಟ್ಟ ಲನುವಾಗಲು || ೧ || 


ಯಕ್ಷಗಾನ 


- ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಭೋರ್ಗುಡಿಸಿ ಹೂ೦ಕರಿಸಿ ಹಂದಿಯು : ನೀರ್ಗುಡಿವ ರವ ತೋರು 
ತಾ ಕಣ | ದುರ್ಗುಣರು ಕೈ ಮಾಡುತಿದ್ದರು | ಸದ್ದು ಣರಲಿ || ೧ | ಅದೆಯ 
ದಕೊ ಬಹು ಮಂದಿ ವನಿಗ ! ಆದೆ ನಡುಗಿ ನಮಗಂಜಿ ಪಾಯ ಪ | 
ರೊದೆಯಿರೈ ಮುಂಡೆಯನು ಬಡಿಯಿರೋ | ಗದೆಯೊಳೀಗ || ೨ || ಖಳಕುಲಾ 
ಧಿಪನಿಂತರುಹಿ ಮುನಿ | ಬಳಗವನು ಬೆನ್ನಟ್ಟಿ ನಮಗಸ | ದಳವೆನುತ ಋಷಿ 
ವರ್ಗ ಭಯದೊಳ | ಗಳಲುತಯೇ || ೩ || 


ವಾರ್ಧಿಕ 
ದೈತ್ಯ ರಿಂಗನಿತರಲಿ ಸುರೆಯು ಕಾಣಿಸಲು ಬಲು | ಪಥ್ಯವಾಗಲು 
ಮನಕೆ ಸೇಳ ರುಧಿರಾಸುರಂ | ಶೈತ್ಯವಾಗಿಹ ಪಾನ ಮೊದಲಿದರನೀ೦ಟು 
ವುದು ಮತ್ತೆ ಮುನಿಸಾಧುಗಳನು || ಹತ್ಯಗೆಯ್ಯುದು ನಾವೆನುತ್ತ ಮದ್ಯವನು 
ಕುಡಿ 1 ದತ್ಯಧಿಕ ಭ್ರಮೆಯಾಂತು ಬಿಳಿ ರಕ್ಕಸರ 1 ಕೃತ್ಯವನ್ನೆಣಿಸಿ 
ಸಾಯೊಡುತಿಹ ಸಾಧುಗಳ ನೋಡಿ ಶಿವನವರಿಗೆಂದ || ೧ || 


ರಾಗ ನಾಟಿಕೊರಂಜಿ ಏಕೆ ತಾಳ 
ಬಿಡಿರೈ : ಭೀತಿಯ ಮುನಿಗಳು ದೃಢ | ಸಡಿರೈ | ಬಿಡಿ ಬಿಡಿ ಭೀತಿಯ 
ನುಡಿದಷೆ ನಿರ್ಭಯ | ಪಡಿಸುವೆನೋಡುತ | ಲಡಿ ಮೇಡಲೇತಕೆ || ೧ || 
ಕುಂದಿ | ವದನಾ ಪ್ರಕಾಶವು | ನಂದಿ | ಪೋಗುವುದೆತ್ತಲು ಭಯ 
ಹೊಂದಿ | (ಹಿಂದಿಹ ವ್ಯಸನವ | ನಿಂದಿಗೆ ನಿ ರಿಸ 1 ಲೆಂದಿಗು ಬಿಡೆ ತ | 
ನ್ನೊಂದಿಗೆ ನಿಲ್ಲಿರಿ || ೨ || ಎಂಬ ನುಡಿಗೊರೆದುದು ಎನಿಕ | ದಂಬ | 
ಖಳರಿಂದಲಿ ಕಷ್ಟವು ತುಂಬ | ಕಾಂಬ ವನಾಂತ್ರದಿ | ತಿಂಬಡೆ ನನ್ನನು | 
ಹಂಬಲಿಸುವರೆನ | ಗೆಂಬಡಸಾಧ್ಯವು|| ೩ || 


ವಾರ್ಧಿಕ 
ತಡೆದು ನಿಲಿಸದಿರೆನ್ನ ಜೀವಾಭಿಲಾಷೆಯಲಿ ! ನಡೆವೆ ಕಂಡಕಡೆ 
ಗಾಗಿ ಬರುವುದು ದೈತ | ಗಡಣ ನಿಮಿಷಾರ್ಧದೊಳಗಿಲ್ಲಿ ಕಾಪಾಡುವವ 
ರಿಲ್ಲೆನಲು ಹರನವರನು || ಒಡಬಡಿಸಿ ನಿಶ್ಚಯವನರುಹಿ ಧೈರ್ಯವನೀಯ | 
ಲಡವಿಯೊಳಗ ರುಧಿರಾಸುರಾದ್ಯರಿಗೆ ತಲೆ ! ಗಡರಿದ ಸುರಾಪಾನ ಶಾಂತಿ 
ಹೊಂದಲು ಬಳಿಕ ಚೇತರಿಸುತೆದ್ದು ಭರದಿ || ೧ || 


ಬ್ರಹ್ಮಕಪಾಲ 


ರಾಗ ಭೈರವಿ ಅಷ್ಟತಾಳ 
ಅಕ್ಕಟಕಟ ಕಾಣರಲ್ಲೊ ಬರಡು ಮುನಿಗಳು | ಇಲ್ಲಿ | ರಕ್ಕಸರ್ಗಳೆಲ್ಲ 
ಕೂಡಿ ಸುರೆಯ ಕುಡಿಯಲು || ತಕ್ಕ ಸಮಯವೆನುತಲೆಣಿಸಿ ಪೋದರೆತ್ತಲು | 
ಕೈಗೆ | ಸಿಕ್ಕಲವರ ಬಿಡುವುದುಂಟ ಕೋಲದೆ ವನದೊಳು || ೧ || ಅರಸಬೇಕು 
ಶೀಘ್ರದಿಂದ ಪೊರಡಿ ತವಕದಿ | ನಮ್ಮ ಮರಸ ಪೋದ ಭಂಡತತಿಯ 
ತರಿದು ರಭಸದಿ || ಸರಸವಾದ ಮಾ೦ಸರುಧಿರ ಮೆಲುವುದೆನುತಲಿ | ದೈತ್ಯ | 
ರರಸನಾಜ್ಞಾಪಿಸುತ ಮುಂದುವರಿಯ ಖತಿಯಲಿ || ೨ || ನೀತಿವಂತರಾದ 
ಮುನಿಗಳಭವನ ಕೂಡಿ | ಮೆರೆವ | ರೀತಿಯನ್ನು ದೂರದಿಂದ ದನುಜೇಶ 
ನೋಡಿ || ಖಾತಿಯಾಂತು ನುಡಿದ ನಮ್ಮ ಬಾಧೆಯೊಳೋಡಿ| ಬಂದು | 
ಭೀತಿಗೊಳದೆ ನೆಲಸಿರ್ಪರು ಮನೆಯನು ಮಾಡಿ || ೩ || 

* ಭಾಮಿನಿ 
ಕಂಡಿನಿತು ನಿಲಲೇಕೆ ಬಡಿದೆದೆ ! ಗುಂಡಿಗೆಯ ಪುಡಿಗೆಯು ರಕುತನ | 
ಹಿಂಡಿ ಮಾಂಸವ ಮೆದ್ದು ನಿಜಶಕ್ತಿಯಲಿ ರುಂಡವನು || ತುಂಡಿಸುತ 
ಚೆಂಡಾಡುವುದು ಪಾ | ಷಂಡಿಗಳ ಭಯವೇನೆನುತಲಿ | ದಂಡಿಸುವ ಸಾಧ 
ನದಿ ಖಳಪತಿ ಶಿವನ ತಡೆದೆಂದ || ೧ || 

ರಾಗ ಭೈರವಿ ಏಕತಾಳ 
ಎಲೆ ಭಂಡಾತ್ಮ ವಿಕಾರಿ | ಕಾ | ಡ್ರೈಲೆವಾಸಿಗಳನ್ನು ಸೇರಿ || ತಲೆಗೊಡ 
ದಿರು ಈ ಬಾರಿ | ಮಾ | ರ್ಮಿ ಯದೆ ನಡೆ ನಡೆ ಸಾರಿ || ೧ || ನಿನಗೇ 
ನುಸಿರಲಿ ದುರುಳ | ಸಾ | ವಿನ ಭಯ ತನಗಿಲ್ಲವಲಾ || ದಿನ ದಿನ ಬಡ ಸಾಧು 
ಗಳ | ಕಾ ! ನನದಲಿ ಪೀಡಿಸುವೆಯಲಾ || ೨ || ಕೆಡುಕಿದು ನಿನಗೀ ಹೊತ್ತು | 
ತವ ಹೆಡತಲೆಯಲಿ ನಿಜ ಮೃತ್ಯು | ಬೆಡಗಿನೊಳೆಸೆವಳು ನಿತ್ತು | ನಿ | 
ನ್ಯೂ ಡಲನು ಕೇಳ್ವಳು ತುತ್ತು || ೩ || ಅಕ್ಕಿ ಹರಳು ಧಾನ್ಯವನ್ನು 1 ತನ | 
ಗಿಕ್ಕಿರೆನುತ ಕೇಳ್ಳವನು || ಮಿಕ್ಕಿದ ನುಡಿ ಸಾಕಿನ್ನು | ಮುರಿ ! ದಿಕ್ಕಿ ಬಿಡುವೆ 
ಶೂಲವನು || ೪ || 

ರಾಗ ಕೇದಾರಗೌಳ ಅಷ್ಟ ತಾಳ. 
ಊರ್ವಿಭಾರನೆ ಕೇಳು ಶೂಲದ ಬಗೆ ಬೇರೆ | ದುರ್ವಿಷಯದಿ ನಡೆವ ! . 
ಗರ್ವಿಷ್ಠ ರನು ಕೊಂದು ಧರ್ಮಾಭಿವೃದ್ಧಿಗೆ 1 ನಿರ್ವಿಘ್ನವನು ಮಾಡುವ || ೧ || 
ಆಯುಧವಿದರ ಸಾಮರ್ಥ್ಯವು ಪೊಸತು ನಿ ನ್ಹಾ ಯುಷ್ಯ ತೀರ್ದುದಿನ್ನು || 
ಕಾಯುವರಾರುಂಟು ಕರೆಸೆಂದು ತೆಗೆದನು 1 ವಾಯುಬಾ೦ಧವನೇತ್ರನು || 


ಯಕ್ಷಗಾನ 
|| ೨ || ಬೀಸಲು ಜನಿಸಿತದ್ದು ತರೂಪ ಕೆಂಬಣ್ಣ | ಕೇಸರವಿಕೃತಿಯೊಳು || 
ಲೇಸಾಗದೆನುತಲಿ ಖಳನು ನಿರೀಕ್ಷಿಸಿ | ಬೇಸರದೊಳಗೋಡಲು || ೩ | ಧಡಿಗನ 
ಬೆನ್ನಟ್ಟಿ ಹಿಡಿಯುತ್ತ ಪರಮೇಶ | ನಡಿಗಳ ಬುಡಕೆ ತಂದು || ಅಡಿಮೊಗಚುತ 
ಬಡೆಬಡೆದು ಕೊರಳನೊತ್ತಿ | ಸಿಡಿಯಲು ಖತಿಯೊಳಂದು || ೪ || 

ವಾರ್ಧಿಕ 
ಗುರುಗುರು ನಿನಾದ ಹೆಚ್ಚಿದುದಾರ್ತದನಿದೋರ 1 ಲುರುಳುತಿರೆ | 
ಕಣ್ಣುಗಳು ಪಳ ವಿಕಾರದೊ | ಗುರು ಭಯಂಕರವಾಗೆ ಕೈ ಕಾಲ ಳಂ 
ಬಡಿವುತ , ಪೊರಳುತಿರಲು | ದುರುಳನೆದೆಯಂ ಬಗಿದು ಶೋಣಿತವ 
ತೆಗೆದು ಪಿಡಿ | ದಿರುವ ಬ್ರಹ್ಮಕಪಾಲಕಾಹುತಿಯ ಕೊಡಲು ತಿರು | ತಿರುಗಿ 
ಮರಣಟ್ಟ ಹಾಸನ ಗೆಯು ದಾನವಂ ಯಮನ ಬಳಿಗಯ್ದ ಲಂದು || ೧ || 

ರಾಗ ಸೌರಾಷ್ಟ್ರ ಆಷ್ಟತಾಳ 
ತೃಪ್ತಿಯಾಗದೆ ಬ್ರಹ್ಮರುಂಡವು ಗಜರಲು | ಏನನೆಂಬೆ || ಕಷ್ಟ | ಪ್ರಾಪ್ತಿ 
ಯಾದುದಕೆ ಕಂಗೆಡುತಿರಲಭವನು ಏನನೆಂಬೆ || ೧ | ಜಿಷ್ಟು ಸಮಸ್ತ 
ವಂದಿತನಾಗಿ ತೋರುವ 1 ನೇನನೆಂಬೆ | ಮಹಾ | ವಿಷ್ಣು ನೆ ಗತಿಯೆಂದು 
ಮೃಡನು ಯೋಚಿಸುತಯ್ದೆ ! ಏನನೆಂಬೆ | ೨ || ಅಲ್ಲಿ ವಿಶ್ವಕ್ಕೇನನೆಂಬ 
ವೈಷ್ಣವನಿಗೆ | ಏನನೆಂಬೆ । ಈಶ | ನಲ್ಲಿ ಸಾಯುವುದೆಂದು ಲಕ್ಷ್ಮಿಯ 
ಶಾಪವು ! ಏನನೆಂಬೆ || ೩ || ಉಜ್ವಲಾತ್ಮಕನಾದ ಶಿವನ ಕಯ್ಯಲಿ ದ್ವೇಷ || 
ನೇನನೆಂಬೆ || ಆಹ | ಪ್ರಜ್ವಲಿಸಿದುದು ವಿಶ್ವಕ್ಕೇನನಾ ಕ್ಷಣ | ವೇನನೆಂಬೆ ||೪|| 


ಕೂಡುತ ವೈಷ್ಣವರಂ ನಲಿ | ದಾಡುತಲಂದಾ ವಿಕಾರಭಾವದೊ 
೪ಾಗಂ || ಪಾಡುತ ನಿಜ ಶೌರ್ಯನ ಕೊಂ | ಡಾಡುತಲಿರ್ದ೦ ಶಭಾಸು 
ಭಳಿಭಳಿರೆನುತಂ || ೧ || 

* ರಾಗ ಕಾಂಭೋಜ ರುಂಪೆತಾಳ 
ಲಾಲಿಸುವುದಖಿಳ ವೈಷ್ಣವರು ಭಟಸಂದೋಹ | ಮಾಲಿಕಶಿಖಾ 
ರತುನ ತಾನು || ಹಾಲಿನಲ್ಲಿ ಯನಾಳ್ಳ ಹರಿಯು ಸಹ ತನ್ನ ಬಲ | ಶಾಲಿ 
ಭಳಿರೆಂದು ಪೊಗಳುವನು || ೧ || ಆರಂಭಿಸಿ ಯುದ್ಧ ವಿಧಿಯೊಡನೆ 
ಜಡನು ಸುನು . ಕೂರಂಬಿನಯ್ಯ ತನ್ನ ನನು | ಮೂರಂಬಕನು ಮಾತ್ರ 
ಕಾದುವಡೆ ಸಮರಸ್‌ | ರಂಭಕತಿ ಯೋಗ್ಯನಾದವನು || ೨ | ಹದನವರಿ 


೩೭ 
ಬ್ರಹ್ಮಕಪಾಲ 
ಯದು ತನಗೆ ಬಯಸುವನು ತಾನವನ | ಕದನಕನುವಾಗಿ ಪೋಗುವರೆ | 
ಸದನವಿಲ್ಲದ ತಿರುಕನಾಗಿಹನು ಸುಡಲವನ | ವದನವನು ಮಾತೇನು ಬೇರೆ | 
|| ೩ || ಎಂದು ಗರ್ಜಿಸುತಿರ್ಪ ಸಮಯದಲಿ ಬಳಿಕ ನಡೆ | ತಂದು ಮತ್ತೋರ್ವ 
ವೈಷ್ಣವನು !! ಇಂದುಮೌಳಿಯು ವಿಧಿಯ ಶಿರವ ತರಿದಿರ್ಸ ಕಥೆ | ಯೊಂದು 
ಳಿಯದಂತೆ ಹೇಳಿದನು || ೪ || 

ರಾಗ ಸವಾ ಏಕತಾಳ 
ವಿಷ್ಯಕ್ಕೇನನು ಗಜರುತ ನುಡಿದ ನು : 1 ಹೇಶ್ವರನಾಗಿರಲನನೇನು | | 
ವಿಶ್ವನ ರಚಿಸುವ ಬ್ರಹ್ಮನ ಶಿಕ್ಷಿಸ | ಲೀಶ್ವರನಪ್ಪನೆ ಬಲ್ಲವನು || ೧ || ತಾತನು 
ಶ್ರೀಹರಿ ಕಮಲಜಗಾಗಿರೆ | ಜಾತನ ಕೊರತೆಯ ತಿದ್ದುವುದು || ತಾತನಿಗಲ್ಲದೆ 
ಮಿಕ್ಕವರಿಗೆ ಬದ | ಲೇತರ ಸರಿ ಹಕ್ಕೇನಿಹುದು || ೨ || ಶ್ರೀಹರಿಮಿತ್ರನು 
ಶಿವನೆಂಬರು ಸಂ | ದೇಹವು ತೋರ್ಪುದು ತನಗಿಂದು || ಈ ಹದನನ ಹರಿ 
ಗರುಹದೆ ಗೆಯು ದು | ಸ್ನೇಹತ್ವಕೆ ನಿತ್ಯವು ಕುಂದು || ೩ || 

ವಾರ್ಧಿಕ 
ಸುಟ್ಟ ಹೆಣಕುಂಡದೊಳಗೆಲ್ಲಿಹನೊ ತನಗವನ | ಗುಟ್ಟರಿಯದಾಯ್ತು 
ಕಟವೊದಗಲೊಮ್ಮೆಗೆ ಮೃಡನ | ಮುಟ್ಟ ವಿಸಿ ಕಾದಾಡಿ ಗೆಲಿದಾತನೊಳಗಿರ್ಪ 
ಸರ್ವಸಂಹಾರಲಯದ || ಪಟ್ಟಮಂ ಧರಿಸುವೆನು ಪೇಳಲೇನಿದೆ ತೋರಿ | 
ಕೊಟ್ಟವರು ಯಾರಿಲ್ಲ ಯಾವಾಗಲಾದಡೆಯು | ತೋಟ್ಟ ಛಲಮುಂ ಬಿಡದ 
ಗಂಡುಗಲಿ ತಾನಹೆನು ತನಗೆ ಸರಿ ಯಾರೆಂದನು || ೧ || 

ಭಾಮಿನಿ 
ಸಾಗಿದನು ಹೀಗೆನುತ ಮೂಡಣ ! ಬಾಗಿಲಿಗೆ ಮುತ್ತನಿತರಲಿ ಬೈ | ರಾಗಿ, 
ಯಂದದಿ ಪರಶಿವನು ಬರುತಿರೆ ನಿರೀಕ್ಷಿಸುತ | ಹೀಗಿರುವ ವೇಷದಲಿ 
ನಮ್ಮೆಡೆ | ಗಾಗಿ ಬಪ್ಪುದೆ ಯಾರಿವನು ವೈ | ರಾಗಿಗಳು ಸಹ ಬಾರರೆನು 
ತಡಿಗಡಿಗೆ ಬೆರಗಾದ || ೧ || 

ರಾಗ ಘಂಟಾರನ ಅಷ್ಟತಾಳ 
ಮುರುಕು ಶೂಲವನಾಂತಿಹ ಕಯ್ಯೋಳು! ಹರಕು ಚರ್ಮವನುಟ್ಟ 
ಹನು ಜಡ | ತಿರುಕನೀತನು ನಿಶ್ಚಯ || ೧ || ಹೊಸ ವಿಕಲ್ಪದ ರೂಪ 
ಕಯ್ಯಲಿ ರುಂಡ | ಕೊಸರು ಹೇಸಿಕೆ ದೇಹದಾತನ ನೊಸಲ ಕಂಡರೆ 
ದೋಷವು || ೨ || ಎನುತ ಘೋರಟ್ಟ ಹಾಸನತೋರಲು | ಮನುಮುಥಾರಿಯು 
ಬರಲು ತಡೆಯಲು | ಸನುಮತವ ಕೊಳದಭವನು || ೩ || 


ಯಕ್ಷಗಾನ 


ರಾಗ ಮಧ್ಯಮಾವತಿ ತ್ರಿವುಡೆತಾಳ 
ಬಿಟ್ಟು ನಿಲು ಹಾದಿಯನು ಮುಂದಡಿ | ಯಿಟ್ಟು ಹರಿಯನು ಕಾಣು 
ವರೆ ಮನ ಮುಟ್ಟು ತಿಲ್ಲಿಗೆ ಬಂದ ಕೆಲಸದ | ಗುಟ್ಟುಗಳ ಸಾರಾ೦ಶವ | 
ತಿಳಿಯೆ ನೀನು || ೧ || ಎ೦ದೆಯೇನೆಲೊ ನೀನೆಯೋ ವಿಧಿ ! ತಂದೆಯಾಗಿಹ 
ಪರಮಪುರುಷನ | ಮುಂದೆ ನಿಲ್ಲುವ ಸಮರ್ಥ ಫಡ ಫಡ | ಹಿಂದೆಗೆಯೋ 
ಮಾತಾಡದೆ ! ತೆರಳು ಬೇಗ || ೨ | ಕೇವಲಾಪ್ತನು ತನಗೆ ದೇವರ | ದೇವ 
ನಾಗಿಯೆ ರಾಜಿಸುವ ರಾ | ಜೀವನಾಭನು ನೀನು ವಿಷ್ಣು ವ ! ಸೇವಕನು ನಮ್ಮೊ 
ಇವನು | ಅರಿಯಲೆಂತು || ೩ || ತಡೆಯದಿರು ಸಿರಿದಾಗಿ ಬಾಗಿಲ ! ಬಿಡೆನೆನುತ 
ಲಡಗಟ್ಟದಿರೆ ನಿಲು | ಗಡೆ ಇದೇ ಸಲೆ ದೋಷ ಬಪ್ಪುದು | ಕಡೆಯೊಳೆನುತಲಿ 
ಮುಂದಕೆ | ಧುಮುಕುತಿರಲು || ೪ | ಲಜ್ಜೆ ಯಿಲ್ಲದ ಭಂಡ ಮುಂದಕೆ || 
ಹೆಜ್ಜೆಯಿಟ್ಟರೆ ಜತನ ನಿನಗಿದು | ಸಜ್ಜೆಯೇ ವೈಕುಂಠ ನಿನ್ನಯ | ಮಚ್ಚೆಲುಬು 
ಶೋಣಿತವನು | ಚೆಲ್ಲದಿರೆನು || ೫ || 

ರಾಗ ಭೈರವಿ ಏಕತಾಳ 
ಅತ್ತಿತ್ತಲು ಸೆಳೆದಾಟ| ಹಗೆ | ಹತ್ತಿತು ಸರಿ ಬೊಬ್ಬಾಟ|| ಮ ಕ್ಷಿಸು 
ತವನಧಟ | ನು { ಗೊ ತಿ ಬರಲು ಶಶಿಕೂಟ || ೧ || ಮೂಲವನಾಲೋ 
ಚಿಸುತ್ತ ಅನು | ಕೂಲದ ಸಮಯವಿದೆನುತ || ಶೂಲವ ನೆಗಹುತ 
ಮತ್ತಾ ! ಶ್ರೀ | ಲೋಲನ ಸಖ ಗಜರು || ೨ 11 ರುಂಡಕೆ ಶೂಲವನಿರಿಸಿ | 
ಖತಿ | ಗೊಂಡಭವನು ಹೂಂಕರಿಸಿ | ತುಂಡನು ಗೆಯ್ಯಲು ಗ್ರಹಿಸಿ | ಬ್ರ | | 
ಹ್ಮಾಂಡವು ನಡುಗೆ ಭಯವೆರಸಿ || ೩ || 

ವಾರ್ಧಿಕ 
ಭೂಕಾಂತ ಲಾಲಿಸೆ ಬಿದ್ದಿರುವ ರುಂಡವನು ! ಮಾಕಾಂತಮಿತ್ರ 
ಶೋಭಿತನಾಗಿ ರಾಜಿಸುವ | ಶ್ರೀಕಂಠ ಶೂಲದಲಿ ಕುತ್ತಿ ಭೀಕರರೂಪನಾಗಿ 
ನಾನಾವಿಧದೊಳು || ಏಕಾಂತಭಾವದೊಳು ನೆನೆವ ಭಕ್ತರ ಮನದ | 
ಶೋಕಾ೦ಧಕಾರಭಾಸ್ಕರನೆನಿಸಿ ರಾಜಿಸುವ | ಮಾಕಾಂತನೆಡೆಗೆ ಮೃಡ ಬರು 
ತಿರಲು ಮಲಗಿರುವ ಪತಿಯ ಕಂಡಳು ಲಕ್ಷ್ಮಿಯು|| ೧ | | 

ರಾಗ ಮೋಹನ ಅಷ್ಟ ತಾಳ 
ಏಳು ಕೇಳೆನ್ನ ನಲ್ಲ | ಹೀಗಿಹೆಯಲ್ಲ || ಏಳು || ಪ || ಏಳು ಏಳೆಲೆ 
ನಲ್ಲ ತನ್ನ ಯ ಸೊಲ್ಲ ! ಪೇಳುವೆ ನಿನ್ನೊ ಳೆಲ್ಲ | ನಿದ್ದೆಯ ಸಲ್ಲ || ೧ | | 


ಬ್ರಹ್ಮಕಪಾಲ 
ತಿರುಕನೋ ಮೂಢನೊ ಮರುಳನೆ ಕಿವುಡನೊ | ಬರುವವನಿವನ್ಯಾವನೋ | 
ಮದಾಂಧನೊ || ೨ || ಅಂಜುವೆ ಬಹು ಖೋಡಿ! ನಂಜುರೂಪನ ನೋಡಿ| 
ಮಂಜುಳಾತ್ಮಕನೆ ಪಾಡಿ ! ಕೇಳುವೆ ಬೇಡಿ || ೩ | | 


ಕಂದ 
ಅಲುಗಿಸಿ ಗಲ್ಲವ ಪತಿಯಂ | ಚೆಲುವೆಯಳೆಬ್ಬಿಸೆ ವಿಚಾರಿಸುತ್ತಲಿ 
ಬಳಿಕಂ || ಬಲು ಕಷ್ಟದಿ ಬಹ ರುದ್ರನ | ನಿಲುಗಡೆಯರಿತಾ ವಿಶಾಲಚರಿತೆಯ 
ನೊರೆದಂ || ೧ || 

ರಾಗ ಭೂಪಾಳಿ ಏಕತಾಳ 
ವಾರಿಜಾ ಕೇಳಿತ್ಯ ಶೃ೦ಗಾರಿಣಿ ಭಾವೆ 1 ನಾರಿಮಣಿ ಕಲ್ಯಾಣಿ 
ಮಧುರ | ವಾಣಿ ನಿನಗೆ ಭಯವೆ ಚೆಲುವೆ || ೧ | ಅಲ್ಪ ರೂಪನಿವನೆಂದು 
ಸಂ ಕಲ್ಪ ಬೇಡ ನಿನಗಿಂದು ವಿ ! ಕಲ್ಪನಲ್ಲಿ ಮುಂದೆ ಬಹುದು | ಸ್ವಲ್ಪದಲ್ಲಿ 
ಕಾಣದಿಹುದು || ೨ || ಈತನೀಗ ರುದ್ರನು ಅ | ತೀತ ದಯಸಮುದ್ರನು 
ಪು | ನೀತ ಭಕುತಭದ್ರ ಶಿವನು || ೩ || ಆವುದೋ ಪ್ರಯಾಸ ಬಲಿದು | 
ಠಾವು ತಪ್ಪಿ ಬರುವನೊಲಿದು | ನಾವು ಮೊದಲು ಶಿವನ ತಹುದು ! ನೋವು 
ಮತ್ತೆ ತಿಳಿಯಬಹುದು || ೪ || 

ಭಾಮಿನಿ 
ಫಣಿಶಯನ ಸತಿಗಿಂತೆನುತ ಕಾ | ರಣಿಕ ಪುರುಷನ ತಂದು ಮನ್ನಿಸಿ | 
ದಣಿದೆಯೆ ಗುಣಸಿಂಧು ತನ್ನ ಯ ಬಂಧು ನೀನೆಂದು || ಮಣಿಮಯದ 
ಮಂಚದಲಿ ಕುಳಿಸಲು | ಪ್ರಣತಳಾಗಿಯೆ ಲಕ್ಷ್ಮೀ ಬೇಡಿದ | ಳೆನಿಸಿದಪಹಾಸ್ಯ 
ವನು ಕ್ಷಮಿಸುವುದೆನುತ ಹರನೊಡನೆ || ೧ || 

ರಾಗ ಸಾವೇರಿ ಏಕತಾಳ 
ಪುಣುಗು ಜವಾಜಿಯನು | ಶಂಕರಗಿತ್ತು ! ತಣುಪಾದ ವಸ್ತುವನು || 
ದಣುವನಾರಿಸು ಎಂದು ಮುಂಭಾಗದೊಳಗಂದು | ಹಣುಫಲಂಗಳನಿತ್ತನು | 
ಲಕ್ಷ್ಮೀಶನು || ೧ || ಎತ್ತಣ ಗಮನವಿದು | ನಿನ್ನನು ನೋಡಿ| ಚಿತ್ರಸಂತಸ 
ವಾದುದು || ಇತ್ತಲೇನಿದೆ ಕಾರ್ಯ ವಿಪರೀತವೇನಯ್ಯ | ಬಿತ್ತರಿಸೆನಲೆಂದನು ! 
ಶುಭಾಂಗನು || ೨ | ಸಾಕು ಮನ್ನಣೆಯು ಬಂತು | ಈ ಪರಿ ಕಷ್ಟ | 
ಸೋಕುತ್ತ ಕೆಡುವೆನಿಂತು | ವ್ಯಾಕುಲ ಪರಿಹಾರ | ಮಾಡಲಾಗುವ ಭಾರ || 
ಹೇ ಕೃಪಾಕರ ನಿನಗೆ | ಬೇಡುವೆ ಹೀಗೆ || ೩ || 


ಯಕ್ಷಗಾನ | 


ವಾರ್ಧಿಕೆ 
ಹಸ್ತಮಂ ಪಿಡಿದು ಬಳಲಿಸುವ ಕಮಲಾಸನನ | ಮಸ್ತಕವ ತೋರ್ದು 
ಎಂತಾದ ವಿಷಯವ ಹರಿಗೆ | ವಿಸ್ತರಿಸಲಾ ಕಣದಿ ತನ್ನ ತಲೆಯನ್ನೊಡೆದು 
ಶೋಣಿತವ ವಿಷ್ಣು ಕೊಡಲು | ಸ್ವಸ್ಥ ಹೊಂದದೆ ರುಂಡ ಶಿವನ ಸೆಳೆಯುತ್ತಿರೆ 
ಸ | ಮಸ್ತವಂದಿತ ರಮಾಧವನು ಯೋಚಿಸುತ ನ ಧ್ಯಸ್ಥನಾಗಿಯೆ ಪೇಳ 
ಶಿವನ ಬಿಟ್ಟೆನ್ನ ಕರತಳಕಿತ್ತ ಬಹುದೆನುತಲಿ | ೧ || 

ಭಾಮಿನಿ 
ಪರಮಪುರುಷ ಮಹಾಲಕ್ಷ್ಮಿ ! ವರನು ತಾನಿಂತೊರೆದು ತನ್ನ ಯ | 
ಕರವ ನೀಡಲು ಸಮ್ಮತಿಸಿ ಶಂಭುವಿನ ಹಸ್ತವನು || ಮರೆತು ಬ್ರಹ್ಮಕಪಾಲ 
ಬರುವನಿ | ತರಲಿ ಹರಿ ಕೈ ಹಿಂದೆಗೆಯ ಭೀ .| ಕರ ನಿನಾದದಿ ಕೆಳಗುರುಳಿ 
ಹಾಯೆನುತ ಗರ್ಜಿಸಲು || ೧ || 

ರಾಗ ಘಂಟಾರನ ಅಷ್ಟತಾಳ 
ಒಳ್ಳಿ ತಾಯ್ತು | ಹರಿಯೆ | ಒಳ್ಳಿ ತಾಯ್ತು | ಒಳ್ಳಿತಾಯ್ತು ತನ್ನ 
ಕೆಳಗೆ ತಳ್ಳಿದೆಯಲ ಠಕ್ಕಿನೊಳಗೆ | ಸುಳ್ಳಿನಲ್ಲಿ ಶ್ರೇಷ್ಠ ನಿನಗೆ | ಮುಳ್ಳಿನಂಥ 
ಮನಸು ಹೀಗೆ | ಒಳ್ಳಿತಾಯ್ತು || ೧ || ಕೇಳು ದುಂದೆ ನಿನ್ನ ಕೈಗೆ ಬರುವೆ 
ನೆಂದು | ನೀನು | ಪೇಳು ಕರವ ತೋ ರ್ದುದೇಕೊ ವರಿಸದಿಂದು | ಬಾಳು 
ಫಲವೆ ಠಕ್ಕುತನವ | ತಾಳು ವೈಕುಂಠಾಖ್ಯ ಪುರವ ! ನಾಳು ಯಾತಕಿರುವೆ 
ತನುವ | ಸೀಳು ತಾರೊ ರಕ್ತಜಲವ || ೨ || 

ನಾರ್ಧಿಕ 
ಎಂದು ಗರ್ಜಿಸುತಿರಲು ಹರಿ ನುಡಿದ ದ್ವಾಪರದಿ | ಬಂದು ಕೃಷ್ಣಾ 
ವತಾರದಲಿ ಭೂಭುಜರ ನೆರೆ | ದೊಂದುಗೂಡಿಸಿ ರಣಾಗ್ರವ ಗೆಯ್ಲಿ ರಕ್ತ 
ಮಾಂಸವ ' ಸುರಿಸಿ ತೃಪ್ತಿ ಸುಖವ | ಹೊಂದುವಂದದಿ ನಾಳೆ ನದುವರೆಗೆ 
ನೀನೆನ್ನ 1 ಮುಂದುಗೆಡಿಸದಿರೆನುತ ಶಾಂತವನ್ನೆ ಸಗಿ ಮ | ತ್ತೊಂದು ಜಾಗ 
ದೊಳದರ ನಿಲಿಸಿದಂ ಪೇಳಲೇನದುವೇ ಕುರುಕ್ಷೇತ್ರವು || ೧ || ಭಾರತ 
ರಣಾಗ್ರ ತಾನಿದಕಾಗಿ ನಡೆದುದು ಮ | ಹಾರಥರ ನೆರಹಿಸಿ ಕುರುಕ್ಷೇತ್ರ 
ದೊಳು ಧುರವ 1 ಮಾರತಾತನು ಗೆಯ್ದ ಲಾದನೆಂಬುದು ಸಿದ್ದ ಕೃಷ್ಣಾವತಾರ 
ತಳೆಡು | ಸಾರಥಮಂ ಗೆಯ ನರ್ಜುನನಿಗೀ ಮಾತು | ಪಾರಮಾರ್ಥವು 
ವಿಷ್ಣು ನೀಲಾಂಗನೆನಿಸಿ ದಂ 1 ಸಾರತರವಾಗಿ ಮಂಗಳನಾಯ್ತು ಪರಮೇಶ 
ಗಲಾ ಪರಮೇಷ್ಠಿ ಯು || ೨ || 


ಬ್ರಹ್ಮಕಪಾಲ 


భామిని 
ಹಂಬಲಿಸಿ ಹಲವಂಗದಲಿ ನಳಿ | ನಾಂಬಕನ ಹತ್ತಿರಕೆ ವಾರಿಜ | ಸಂಭ 
ವನು ನಡೆತಂದು ಮಗಳನು ನೆರೆದ ಪಾತಕವ 11 ಕಂಬನಿಯ ಸೂಸುತಲಿ 
ನುಡಿಯೆ ಧಿ | ಗುಬರನ ಸಖ ವಿಷ್ಣು ಬ್ರಹ್ಮನಿ | ಗಿಂಬ ಪಾಲಿಸಿ ಹರನ 
ಮುನಿಸನು ಹೋಗಲಾಡಿಸುತ || ೧ | | 

ರಾಗ ಮೋಹನ ಅಷ್ಟತಾಳ 
ಕರೆಸಿ ಯಕ್ಷೇಶನ ಪುತ್ರಿ ಶಾರದೆಯೆಂದು ಸರಸಿಜಾಂಬಕನು 
ನಿಶ್ಚಯವ ಪಡಿಸಿ || ಪರಮೇಷ್ಠಿ ಗಾಕೆಯ ಮದುವೆಯ ಗೆಯ್ದ ನು 1 ತರ ತರ 
ಮಾಗಿರ್ಪ ಪೊಸ ವಿಲಾಸಗಳಿಂದ, | ೧ || ಅಲ್ಲಲ್ಲಿ ಹರಡಿತು ಸಂತೋಷ 
ಮಯದ ಮಾಂ | ಗಲ್ಯ ವಿವಾಹದ ಸುದ್ದಿಗಳು | ತುಲ್ಯವಿಲ್ಲದ ಕಾರ್ಯ 
ಕೊನೆಯಾಯ್ತು ಶಾರದಾ ಕಲ್ಯಾಣ ಮುಗಿಯಲು ಬಹಳ ಸಂಭ್ರಮ 
ದಿಂದ || ೨ || ಶೋಭಿಸಲಾಗುವ ವಾಣಿಗೆ ವಿದ್ಯಾಪ | ಜ್ಞಾಭಿಷೇಕವನು 
ತ್ರಿಮೂರ್ತಿಗಳು !! ಶೋಭಿಸಿ ರಚಿಸಲು ಸಕಲರು ನೆನೆದ ನ | ನೋನಿ 
ಲಾಷೆಯು ತಿದ್ದಿ ಸರ್ವ ಮಂಗಳವಾಗೆ || ೩ || ಅಜನು ವಾಣಿಯ ಕೂಡಿ 
ತೆರಳಿದನತ್ತಲು | ರಜತಾದ್ರಿಗಯಿದ ಶಂಕರನು !! ಭಜಕವಂದಿತ ವಿಷ್ಣು 
ಮೆರೆದಿರಲಾ ನಾರಿ | ಪ್ರಜವು | ತಂದೆತ್ತಲು ಮಂಗಳಾರತಿಯ || ೪ || 

ರಾಗ ಢವಳಾರ ಆದಿತಾಳ 
ಆರತಿ ಬೆಳಗಿದರು | ಕಾಮಿನಿಯರು | ಆರತಿ 11 ಪ || ಭಂಗಾರದ ಹರಿ 
ವಾಣದಿ ಸೊಬಗಿನ ! ಶೃಂಗಾರದ ಕರ್ಪೂರವ ಬೆಳಗಿಸಿ | ಆರತಿ || ೧ || 
ಕಸ್ತೂರಿಯ ವರ ತಿಲಕದಿ ಹೊಳೆಯುವ , ಪ್ರಸ್ತುತ ನಿರ್ಮಲಮೂರ್ತಿ 
ರಮೇಶಗೆ | ಆರತಿ || ೨ | ಮುಗುಳಂಬನ ಪಿತ ಜಯ ಜಯವೆನುತಲಿ | 
ಸುಗುಣೆಯರತಿ ವಯಾರದಿ ಪಾಡುತ || ಆರತಿ || ೩ | | 

- ಮಂಗಳ 

ರಾಗ ಸೌರಾಷ್ಟ್ರ ಏಕತಾಳ 
ಮಂಗಳ ಜಯ ಜಯ ಮಾಧವಗೆ | ಮಂಗಳಚರಿತಗೆ ಪಾವನಗೆ || 
ಮಂಗಳರೂಪಗೆ ಮಂಗಳಮಹಿಮಗೆ | ಮಂಗಳಕರದ ಶುಭಾಂಗನಿಗೆ || 
ಮಂಗಳಂ || ೧ || ಅಂಬುಜನಯನ ಮಹಾತ್ಮನಿಗೆ | ಶಂಭುಸಖಗೆ ಗರು 
ಡಾಸನಗೆ || ನಂಬುವ ಭಕುತರ ಪಾಲಿಸಿ ಕರುಣದೊ 1 ಳಿಂಬುಗೊಡುವ 


ಯಕ್ಷಗಾನ 


ನಾರಾಯಣಗೆ || ಮಂಗಳಂ || ೨ || ಇಂದುಧರನ ನಿಜಬಾಂಧವಗೆ | ಸಿಂಧು 
ಶಯನಗೋವಿಂದನಿಗೆ || ಕಂದುಶರೀರಗೆ ನಿಗಮವಿಚಾರಗೆ | ಬಂಧುರ 
ಕನಕಾಲಂಕೃತಗೆ || ಮಂಗಳಂ || ೩ || 


ವಾರ್ಧಿಕ 
ಈ ಕಥೆಯ ರಚಿಸಿದೆನು ಕನ್ಯಾನಗ್ರಾಮದಿ ಹ ! ವೀಕವಂಶೋದ್ಭವಂ 
ತಿರುಪತೀಶನ ಹೆಸರ | ಸ್ವೀಕರಿಸಿದಾತ ಕೃಷ್ಣಾತ್ಮಜಂ ನಾನು ಶ್ರೀಮಂಜು 
ನಾಥನ ದಯದೊಳು || ಏಕಭಾವದೊಳೀಶ್ವರಂ ಕೂಡುತಿದರನು ವಿವೇಕ 
ದಿಂದುದ್ದರಿಸಿ ಧರೆಯೊಳಿಹ ಸಜ್ಜನರ : ನೇಕ ಮಂದಿಗಳಿದರ ನೋಳಂತೆ 
ಗೆಯು ದೈ ಹರನು ಸಲಹಲಿ ನನ್ನನು|| ೧ || 


ಯಕ್ಷಗಾನ ಬ್ರಹ್ಮಕಪಾಲ ಮುಗಿದುದು : 


# ಶ್ರೀಕೃಷ್ಣಾರ್ಪಣಮಸ್ತು || 


ಪಾವಂಜೆ ಗುರುರಾನ್ ಅಂಡ್ ಸನ್ಸ್ ಇವರಿಂದ ಉಡುಪಿ ಶ್ರೀ ಕೃಷ್ಣ ಮುದ್ರಣಾಲಯ 
ದಲ್ಲಿ ಮುದ್ರಿಸಲ್ಪಟ್ಟು ಶ್ರೀಮನ್ಮಧ್ವಸಿದ್ಧಾಂತಗ್ರಂಥಾಲಯದಲ್ಲಿ ಪ್ರಕಟಿಸಲ್ಪಟ್ಟಿತು. 

ಶಾ . ಶಕ ೧೮೭೪ , ೧, ೦೦c - 10- 195 1 


ಭಾರತದೊಳಗಣ ಯಕ್ಷಗಾನ ಪ್ರಸಂಗಗಳು 


o 8 


o 


o 5 


o 


o 2 


o 


o 2 


o 


o 9 


o 


o ಎ 


o 


o ಎ 


o 


o ಇ 


o 


o ಇ 


o 


o ಸಿ 


o 


೦ 


o ಜಿ 


o 


o & 


o 


o J 


೭ 


. 


o 


o ೩ 


o 


o 


o 


ಐರಾವತ 
ದೇವಯಾನಿಕಲ್ಯಾಣ ... 
ನಳಚರಿತ್ರೆ ( ದಮಯಂತೀಕಲ್ಯಾಣ) 
ಭೀಷ್ಮಪ್ರಪಂಚ 
ಪಾಂಡವವಿಜಯ 
ದೌಪದೀಸ್ವಯಂವರ ... 
ಸುಭದ್ರಾ ಕಲ್ಯಾಣ 
ಜರಾಸಂಧ ವಧೆ 
ರಾಜಸೂಯ ( ಬಡಗು) 
ರಾಜಸೂಯಾಧ್ವರ ( ತೆಂಕು ) 
ಅಕ್ಷಯಾಂಬರವಿಲಾಸ (ದೌಪದೀವಸ್ತ್ರಾಪಹಾರ) .. . 

0 ೫ ೦ 
ಚಿತ್ರಸೇನಕಾಳಗ 
ಕೃಷ್ಣಾರ್ಜುನರ ಕಾಳಗ ( ಬಡಗು) ... 

(ತೆಂಕು) .. . 
ಕುಮುದ್ರಾಕ್ಷಿ ಕಲ್ಯಾಣ ... 
ಅನಂತವ್ರತಮಹಾತ್ಮ .... 
ಇಂದ್ರಕೀಲಕ 
ವಿರಾಟಪರ್ವ, ಉತ್ತರಗೋಗ್ರಹಣ... 
ದೌಪದೀಪ್ರತಾಪ 
ಕೃಷ್ಣ ಸಂಧಾನ 

೨) ( ಅರ್ಥಸಹಿತ) 
ಭೀಷ್ಮಪರ್ವ 
ಭೀಷ್ಮಾರ್ಜುನರ ಕಾಳಗ 
ದ್ರೋಣಪರ್ವ 
ಅಭಿಮನ್ಯು ಕಾಳಗ , ಸೈಂಧವನ ವಧೆ 
ಘಟೋತ್ಕಚನ ಕಾಳಗ 
ಕರ್ಣಾರ್ಜುನರ ಕಾಳಗ ( ಬಡಗು) .. . 
ಗದಾಪರ್ವ ( ತೆಂಕು) . .. 
ಕನಕಾಂಗಿಕಲ್ಯಾಣ 

ಪಾವಂಜೆ ಗುರುರಾನ್ ಅಂಡ್ ಸನ್ಸ್ 
ಶ್ರೀಮನ್ಮಧ್ವ ಸಿದ್ದಾಂತಗ್ರಂಥಾಲಯ ಉಡುಪಿ 


*o 


o 


o ನಿ 


o 


o 


o 


o 


o 


o 


oc 


o 


o 


0 


೫ 


o 


o ೧ 


o 


ನಿoo 

೩ 


o 
o 


o 


o 


oo 

ನಿ 


o 


೩o 


o 


o 


